





ಡಾ.ಆರ್‌. ವಿ. ಭಂಡಾರಿ ನೆನಪಿನ ಪುಸ್ತಕ ಮಾಲೆ- ೨೩೭ 


ಡಾ. ಆರ್‌.ವಿ. ಭಂಡಾರಿಯವರ 
ಮಕ್ಕಳ ಕಾದಂಬರಿಯ ನಾಟಕ ರೂಪ 


ಯಶವಂ೦ತನರ 
ಯಶೊೂಂರಿಂಡ 


ನಾಟಕ ರೂಪ : 
ಸುಧಾ ಆಡುಕಳ 


ಬ೦ಡಾಯ ಪ್ರಕಾಶನ 
'ಸಹಯಾನ' ಕೆರೆಕೋಣ 
ಅರೇಅಂಗಡಿ, ಹೊನ್ನಾವರ 
ಉತ್ತರ ಕನ್ನಡ - ೫೮೧ ೩೩೪ 


'/ಗ೦/)/ಗಿ?1111/ (೧51006೯716 - 011676೧'6 71೫/ 0/ 5068 
ಗಿ೬(೩13(0ಿ10178! 110/6| 0) 0. ೧.1 887681), 8015೧66 0/ 
8ಓ112/)/ಗ ೧೧/%೩//ಓ೨5( ಓಡ, '58೧8/2೧2' (676೦೧, ಗಿ6870261, 
0773/28 (೮.೬) 581 334. ೯೧5 ೧81೧ :2016 


ಪ್ರಥಮ ಮುದ್ರಣ 
ಕಾಗದ 

ಹಕ್ಕುಗಳು 

ಬೆಲೆ 

ಪಟ 


ಮುಖಪುಟ ವಿನ್ಯಾಸ 
ಒಳ ಫುಟ ಚಿತ್ರಗಳು 


ಪ್ರಕಾಶನ 


ಘೋನ್‌ 


ಪುಸ್ತಕ ದೊರೆಯುವ ಸ್ಥಳ 


ಎಂ 


ಇ.ಮೇಲ್‌ 
ಮುದಣ 


ಕ್‌ 


೨೦೧೬ 

70 ಆ51/ 

ಸಹಯಾನ, ಕೆರೆಕೋಣ 
ಮೂವತ್ತು ರೂಪಾಯಿಗಳು 
೪--೫೬ 


ರಾಮು. ಎಂ. 
ಸತೀಶ ಯಲ್ಲಾಪುರ 


ಬಂಡಾಯ ಪ್ರಕಾಶನ 
"ಸಹಯಾನ' ಕೆರೆಕೋಣ 

ಅಂಚೆ : ಅರೇಅಂಗಡಿ, ಹೊನ್ನಾವರ 
ಉ.ಕ. ೫೮೧ ೩೩೪ 
೯೦೦೮೫೨೦೨೨೦೫ 

೦೮೩೮೯-೩೧೦೫೫೪ 


ಆರ್‌.ವಿ.ಪುಸ್ತಕ ಮನೆ, ತಿಮ್ಮಪ್ಪ ನಾಯಕ ವೃತ್ತ, 
ಸಿದ್ದಾಮರ, ಉ.ಕ. ೫೮೧ ೩೫೫ 
೦೮೭೬.೨೫೧೮೬೪೦ 


/523/378600781.00ಗ7 


ಕ್ರಿಯಾ 

ನಂ. ೪೦/೫, ೨ನೇ "ಬಿ' ಮೈನ್‌, 
೧೬ನೇ ಕ್ರಾಸ್‌, ಸಂಪಂಗಿರಾಮನಗರ, 
ಬೆಂಗಳೂರು-೫೬೦ 0೨೭ 
ದೂರವಾಣಿ: ೦೮೦ ೨.೨.೨೩೪೩೬೯ 


ಅರ್ಪಣೆ 
ಆರ್‌.ವಿ. ಯವರ ಸಹಯಾನದ ಅಂಗಳದಲ್ಲಿ 
ಆಡಿ ಬೆಳೆದ ಮತ್ತು ಬೆಳೆಯುತ್ತಿರುವ ಎಲ್ಲ ಚೆಣ್ಣರಿಗೆ 
ಮತ್ತು 
ನನ್ನನ್ನು ಪೊರೆಯುತ್ತಿರುವ ಸುಂದರ ಅನಾಮಿಕ ಭಾವಗಳಿಗೆ 
ಪ್ರೀತಿಯೊಂದಿಗೆ, 


- ಸುಧಾ ಆಡುಕಳ 





ಪ್ರಕಾಶಕರ ಮಾತು 


ಪ್ರತಿ ವರ್ಷ ಸಹಯಾನ ಸಾಹಿತ್ಯೋತ್ಸವದಲ್ಲಿ ಡಾ. ಆರ್‌.ವಿ. 
ಭಂಡಾರಿಯವರ ಒಂದೊಂದು ಪುಸ್ತಕವನ್ನು ಪ್ರಕಟಿಸಿ ಬಿಡುಗಡೆ ಮಾಡುವ 
ಆಶಯ ನಮ್ಮದು. ಅದರ ಭಾಗವಾಗಿ “ಯಶವಂತನ ಯಶೋಗೀತ?” 
ನಾಟಕ ಪ್ರಕಟಿಸುತ್ತಿದ್ದೇವೆ. 

“ಯಶವ೦ತನ ಯಶೋಗೀತ” ಡಾ. ಆರ್‌.ವಿ. ಭಂಡಾರಿಯವರ ಮಕ್ಕಳ 
ಕಾದಂಬರಿ. ಮೊದಲು ಇದನ್ನು ನವಕರ್ನಾಟಕ ಪ್ರಕಾಶನ ಪ್ರಕಟಿಸಿತ್ತು. 
ಮತ್ತು ಆನಂತರ ಕನ್ನಡ ಪುಸ್ತಕ ಪ್ರಾಧಿಕಾರ ಇದನ್ನು ಮರು 
ಮುದ್ರಣಗೊಳಿಸಿತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2002 ರಲ್ಲಿ ವರ್ಷದ 
ಅತ್ಯುತ್ತಮ ಮಕ್ಕಳ ಸಾಹಿತ್ಯವೆಂದು ಪುಸ್ತಕ ಬಹುಮಾನವನ್ನೂ ನೀಡಿದ್ದನ್ನು 
ಕೂಡಾ ಇಲ್ಲಿ ನೆನಪಿಸಿಕೊಳ್ಳಬಹುದು. 

ಈ ಕಾದಂಬರಿಯನ್ನು ನಾಟಕವಾಗಿ ರೂಪುಗೊಳಿಸಿದವರು ಸಹಯಾನ 
ಕುಟುಂಬದ ಸುಧಾ ಆಡುಕಳ. ಪದವಿ ಪೂರ್ವ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸುಧಾರವರು ಮಕ್ಕಳ ಮಾನಸಿಕ 
ಮತ್ತು ಶೈಕ್ಷಣಿಕ ಬೆಳವಣಿಗೆಯನ್ನು. ಎದ್ಯಾರ್ಥಿಯೊಬ್ಬನ ಸಮಾಜೋ- 
ಆರ್ಥಿಕ ಸತಿಯ ಹಿನ್ನೆಲೆಯಲ್ಲಿ ೫2 ಮತ್ತು ಹತ್ತು ಹಲವು ಶೈಕ್ಷಣಿಕ 
ಪ್ರಯೋಗಗಳ ಇ ಮಕ್ಕಳ ಪ್ರೀತಿಗೆ ಪಾತ್ರರಾದವರು. ಮಕ್ಕಳಗಾಗಿ 
ಅವರು ಈಗಾಗಲೇ ಹಲವು "ಕೃತಿಗಳನ್ನು ರಚಿಸಿದ್ದಾರೆ. 87 ನ್‌ 
ಇವರ ಪುಸ್ತಕ ಪ್ರಕಟಿಸಿದೆ. ಹದಿಹರೆಯದ ಕನಸುಗಳೊಂದಿಗೆ' ಮತ್ತು 
"ಮಕ್ಕಳ ಟ್ಯಾಗೋರ್‌' ಎನ್ನುವ ಎರಡು ಪುಸ್ತಕಗಳನ್ನು ಬಂಡಾಯ ಪ್ರಕಾಶನ 
ಈಗಾಗಲೇ ಪ್ರಕಟಿಸಿದೆ. ಚಿಂತನ ರಂಗ ಅಧ್ಯಯನ ಕೇಂದ್ರದ ಮಕ್ಕಳ 
ರೆಪರ್ಟರಿ ಮತ್ತು ಮಕ್ಕಳ ರಂಗ ಶಿಬಿರಕ್ಕಾಗಿ ಸುಧಾರವರು ಪ್ತ ನಾಟಕವನ್ನು 
ಸುಂದರವಾಗಿ ರೂಪಿಸಿಕೊಟ್ಟಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆಗಳು. 

ಇದಕ್ಕೆ ಒಳಪುಟದ ಚಿತ್ರ ರಚಿಸಿ' ಕೊಟ್ಟ ಸತೀಶ ಯಲ್ಲಾಹುರ, ಮುಖಪುಟ 
ರಚಿಸಿದ ಎಮ್‌.ರಾಮು, ಮುದ್ರಿಸಿದ ಕ್ರಿಯಾ ಬೆಂಗಳೂರು, ಇವರಿಗೆಲ್ಲಾ 


ಕೃತಜ್ಞತೆಗಳು. ಹಾಗೆಯೇ ಇದನ್ನು ಓದಿ ಖುಷಿಪಡುವ ಮಕ್ಕಳು ಮತು 
ಪಾಲಕರಿಗೆ ವಿಶೇಷ ಕೃತಜ್ಞತೆಗಳು.. ಷ್ಟ 


ಕೆರಕೋಣ 
ಮಾರ್ಚ್‌ 2016 


ಸಂಚಾಲಕರು 
ಬಂಡಾಯ ಪ್ರಕಾಶನ 








ಕೇ; ಹು ಕುಘಪಿಸು ರಜಸುಂತಾರು 
ಜಹುುದತಿಗಂ” ಗಮಕಿ ಊಂ ರಿಡ್ಯರದರ ರಿಜಜ 
೨1.131.3 ಚ 
ತಡವ ನ.೮೬ ಹಾಗಿನ ಚಂ” 
ಯಾ ಅ ಇದಾನೆ ಗರಂ 43ದಯ ಿಟಂಬಕಾ 
ಔಟ ರಾವಾ ರಿಪಾಧಿಹ ೪೪0% 'ವೃಳತಿ: ರಜಂಡಲ ರಾಯ 
ರಂ, 2002. ಮಿಕಾ ಶೀತ ೫.೪ ಜ..ಾಎ ರಬಯಾ 
ಆಂ ತಾಃ ಕರಮ ಡೌಯ್ಯಾಂಕಿಐ | ೫ಜಿ ಜಾಂ 
1 ಓ... 2. ಹ ಕ ಷಿ 
'ಬಚುಂಜು ಜಿಂ ಕೂಸಹೊನ ಗತಾ» ಗತ; ಮಾಯಿರಿಯಂಲಳಾ ಫ 
ಚಾ ಇಡ್ಕಾಖಾ. ಬದರ. ಇಳಡಾರ . ಭರಿ ಟಂ 
ಉಡಾಸಾ ಬದು ಪಿ ಹಂ ಇಂ ಗಿಂದು 
ಹನು ಸಂಖೆ ಇಡ್ಲಿ. ಬದು! ಾ0% ಸೂ ಜಂ 
ಕಿ ಸಜ್ಜಾ ಇಶ್ಟ ಬಾ ಜೀತ ದಾಗಿ ಮುಕ್ಕ [ ಜಟ 
ಗತದ ಮಾ ದ್ವಿಪ್ರಾಂಡ 14- ತಿಕ್ಕಲು ೫೨ ಎಡ ಇಗಗುಂಬಿಯ 
ಇಪ 7೫ ನಿವು ಾಜಗತ್ಟೀ ಧಾ ಹಗರಿ ಬಮಡಲ 
:- ದಾಹಿ ಐಜಿನಿರತಾಡಾ' ಓಟಿಜಿ ಕಾಕಾ ರಡತ 
ಇರುಷ್ಟಗ ಕ ಶಾ ಜತ 0೮2 ಬರೂ ಶ್ರ? ಜಗ ಕ 
ಜ್ಯ ಪ್ರಾಂಕಿ ಇ ಬಲ ಗಂಧಿ ಜಾಂ ಎ.೪ಹಕ್ರ 1502144. 
ಹ ಫ್‌ ೬1, ಹ 20 ಇಕಾ ಈಜಿ 6೬2 
ಜಳ್ಳು ಧಾಹ ೦೮ ಸಿದಾ ಎಿಇ ಗಡಾದ 
ಟಿಬಿ ಇಷು ಸುವ: ಪಟಟ ಶಾ ಕೆ ಹು ಜಟಕಾ ಕಾ 
'ಸಾಗಿರಳಿನು ಅಎಸಗುಡಿ ಮುಕಿ ದಃ ಬಯ 1058ರ ಕಾಲ ಈತ ಬನಿ 
ರಂ ಡಾ ಜಡರಾಹಿತಯ ಡಿತ ಅರಾ 1 *ಗಿವಾ ,ಕೆಗಳ್ಳರು) 


ಕ ಊತದ ತಿಚಿ !ಬಂಿತು 





ಸಿ 






ಥಿ 

















ಲೇಖಕರ ಮಾತು 


“ಯಶವಂತನ ಯಶೋಗೀತ ಡಾ. ಆರ್‌.ವಿ.ಭಂಡಾರಿಯವರು 
ಮಕ್ಕಳಿಗೆಂದು ಬರೆದ ಕಾದಂಬರಿ. ಕರ್ನಾಟಕ ಸಾಹಿತ್ಯ 
ಅಕಾಡೆಮಿಯಿಂದ ವರ್ಷದ ಅತ್ಯುತ್ತಮ "ಮಕ್ಕಳ ಪುಸ ಸ್ತಕ 
ಪುರಸ್ಕಾರ'ವನ್ನು ಪಡೆದಿರುವ ಕೃತಿಯೂ 1 ಕೆಳವರ್ಗದ ಹಳ್ಳಿಯ 
ಮಗುವೊಂದು ಅಕ್ಷರದ ಅರಿವಿನ ಹಾದಿಯನ್ನು ಹಿಡಿದು ಹೊರಟಾಗ 
ಎದುರಾಗುವ ಎಡರುತೊಡರುಗಳೇ ಇಲ್ಲಿ ಕಥೆಯ ರೂಪವನ್ನು 
ಪಡೆದಿವೆ. ಡಾ. ಭಂಡಾರಿಯವರ ಸಮಾಜವಾದಿ ಚಿ೦ತನೆಯ ಅನೇಕ 
ಹರಹುಗಳು ಕಾದ೦ಬರಿಯುದ್ದಕ್ಕೂ ಹಿತಮಿತವಾಗಿ ಬೆರೆತು 
ಕಾದಂಬರಿಗೊಂದು ಸಾಮಾಜಿಕ ಆಯಾಮವನ್ನು ಒದಗಿಸಿವೆ. ಬಹುಶ: 
ಸ್ಪತಃ ಲೇಖಕರು ಅಕ್ಷರದ ಬೆಳಕನ್ನು ಹುಡುಕಿ ಹೊರಟಾಗ ಅವರಿಗಾದ 
ನೈಜ ಅನುಭವಗಳ ಛಾಯೆಯನ್ನೂ ನಾವಿಲ್ಲಿ ಕಾಣಬಹುದೇನೋ? 
ಆದರೆ ಅವೆಲ್ಲವನ್ನು ಸಿದ್ಧಾಂತಗಳ ಜ೦ಜಡವಾಗಿಸದೇ, ಗೋಳಿನ 
ಅಹವಾಲಾಗಿಸದೇ ಮಗುವಿಗೆ ಇಷ್ಟವಾಗುವಂತೆ ಲವಲವಿಕೆಯಿಂದ 
ನಿರೂಪಿಸಿರುವುದು ಈ ಕಾದ೦ಬರಿಯ ವಿಶೇಷವಾಗಿದೆ. 

ಪರಿಸ್ಥಿ ತಿಯನ್ನು ಹಾಸ್ಯಮಯವಾಗಿ, ಕೆಲವೊಮ್ಮೆ ಉಪಾಯವಾಗಿ 
ನಿಬಾಯಿಸುತ್ತ ಗುರಿಂಕೆಂಡೆಗೆ ಸಾಗುವ ೦ಂಕುಶವ೦ತ 
ಕಾದಂಬರಿಯುದ್ದಕ್ಕೂ ಮಕ್ಕಳಿಗೆ ಮಾದರಿಯಾಗಿ ನಿಲ್ಲುತ್ತಾನೆ. ಇಂದಿನ 
ಹಾಗೆ ದೃಶ್ಯ ಮಾಧ ಮಗಳು ಇಲ್ಲದ ಆ ಕಾಲದಲ್ಲಿ ಹಳ್ಳಿಯ 
ಮನರಂಜನೆಯ ಸೂ ಾ್‌ ಒಗಟುಗಳನ್ನು ಕಾದಂಬರಿಯ ಓಘಕ್ಕೆ 
ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುವುದು ಕಾದಂಬರಿಗೆ 
ಲವಲವಿಕೆಯನ್ನು ತುಂಬಿದೆ. ಯಶವಂತ ಗಡಿಯಾರವನು 
ಕದ್ದಿಲ್ಲವೆಂಬುದು ತಿಳಿದಿದ್ದರೂ ಅಸಹಾಯಕರಾಗಿ ನಿಲ್ಲುವ ಮಾಸ್ತರರ 
ತ ಅಧಿಕಾರಶಾಯಿಯೆದುರು ಸಾಮಾನ್ಯ ನೌಕರನೊಬ್ಬನ 
ಅಸಹಾಯಕತೆಯನ್ನು ಬಿಚ್ಚಿಡುತ್ತದೆ. ಯಶವಂತ ಮಾಮಲ್ತಿಯೊಡನೆ 
ಮಾತಾಡುತ್ತಾ ಮಾಸ ಸ್ತರರನ್ನೇ ಹೆದರಿಸುವ ದೃಶ್ಯವಂತೂ ಮಕ್ಕಳನ್ನು 
ಬಿದ್ದುಬಿದ್ದು "ನಗುವಂತೆ ಮಾಡುತ್ತದೆ. ಘು ಚಾರಿಕತೆಯೆಂಬುದು. 
ದೊಡ್ಡವರು' ಕಷ್ಟಪಟ್ಟು ಗಳಿಸುವ ಸಂಗತಿಯಾಚರೆ, ಮಕ್ಕಳಲ್ಲಿ ಅದೆಷ್ಟು 
ಸಹಜ". ಪ್ರತಿಕ್ರಿಯೆ ಎ೦ಬುದನ್ನು ಆರ್‌. ವಿ. ಯವರು ಅಪ್ಟೇ ಸಹಜವಾಗಿ 


್‌ 


ನಿರೂಪಿಸಿದ್ದಾರೆ. ಹಾಗೆಯೇ ಮಾತೆತ್ತಿದರೆ ಜಾತಿ, ಮಡಿ ಎಂದು ಮಾತಾಡುವ 
ಅಡಿಗೆಭಟ್ಟರು' ಕ್ರಿಶ್ಚಿಯನ್‌ ಆದ ಜೋನಿಗೆ ನಿಮ್ಮ ಜಾತಿಯಲ್ಲಿ ನನಗೊಂದು ಹೆಣ್ಣು 
ಹುಡುಕಿಕೊಡು ಎಂದು ಅಂಗಾಲಾಚುವುದು ಎಂಥ ಐರನಿ| ಮಠದ ಸ್ವಾಮಿಗಳ 
ಲೀಲೆಗಳಂತೂ ಇಂದು ನಡೆಯುತ್ತಿರುವ ವಿದ್ಯಮಾನವನ್ನು ನೋಡಿ ಬರೆದಂತಿದೆ. 
ಅದಕ್ಕೇ ಇರಬಹುದು ಒಳ್ಳೆಯ ಸಾಹಿತ್ಯ ಯಾವಾಗಲೂ ಸಾರ್ವಕಾಲಿಕ ಎನ್ನುವುದು] 
ಎಪ್ಟೇ "ಅಡೆತಡೆಗಳಿದ್ದರೂ ಪುಟ್ಟ ಹುಡುಗಣೊಳಗಿನ ಅದಮ್ಯ ಚೇತನವೊಂದು ಅದೆಲ್ಲವನ್ನೂ 
ಮೀರುವುದು, ದಾರಿ ಬದಲಾದರೂ ಒಂದೇ ಗುರಿಯೆಡೆಗೆ ಯಶವಂತ ಸಾಗುವುದು. 
ನಡುನಡುವೆ ಬರುವ ಉತ್ತರ ಕನ್ನಡದ ಪರಿಸರದ ವರ್ಣನೆ, ಬಗೆಬಗೆಯ ಹಕ್ಕಿಗಳ 
ಚಲಿಪಿಲ್ಲ., ಕಾದಂಬರಿಯನ್ನು ಮಕ್ಕಳಿಗೆ ಆಪ್ಕಾಯಮಾನವಾಗಿಸುತ್ತವೆ. 

ಯಶವಂತನ ಯಶೋಗೀತವನ್ನು ನಾಟಿಕವಾಗಿಸ ಲು ನನ್ನ ಕೈಗಿತ್ತವರು 
ಡಾ. ವಿಠ್ಠಲ ಭಂಡಾರಿಯವರು. ಜೊತೆಯಲ್ಲಿ ಆರ್‌.ವಿ. ಯವರ ಸಮಗ್ರ" ಸಾಹಿತ್ಯವನ್ನೂ 
ನೀಡಿದ್ದರಿಂದ ಜೀವನ ಚರಿತ್ರೆ ಬರೆಯದ ಅವರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳುವ 
ಭಾಗ್ಯವೂ ನನ್ನದಾಯಿತು. ಆರ್‌. ವ.ಯವರ ಚಳುವಳಿಯ ಅಥವಾ ಕಾರ್ಯಕ್ಷೇತ್ರದ 
ಭಾಗವಾಗುವ ಅವಕಾಶ ನನಗೆ ಒದಗಿ ಬರದಿದ್ದರೂ ಅವರನ್ನೊಮ್ಮೆ ಅವರ ಮನೆಯಲ್ಲಿ 
ಭೇಟಿಯಾಗಿದ್ದೆ. ನನ್ನ ಸ್ನೇಹಿತರು “ಇವಳು ಬರೆಯುತ್ತಾಳೆ' ಇ ಪರಿಚಯಿಸಿದಾಗ 
ಅವರು "ಬರೆಯುವುದನ್ನು ಯಾವಾಗಲೂ ನಿಲ್ಲಿಸ ಸಬೇಡಿ' ಎ೦ದಿದ್ದರು. ಮುಂದೊಮ್ಮೆ 
ಆಕಸ್ಮಿಕವಾಗಿ ಎಲ್ಲಿಗೋ ಹೋಗುತ್ತಿರುವಾಗ ಅವರು ಅಮೇರಿಕದ ಅಧ್ಯಕ್ಷರಾಗಿದ್ದ 
ಬುಶ್‌ನ ವಿನಾಶಕಾರಿ ನಡೆಯನ್ನು ವಿರೋಧಿಸುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು 
ಹೊನ್ನಾವರ ಬಸ್‌ ಸ್ಟಾ (೦ಡಿನಲ್ಲಿ ಓದಿದ “ಬುಶ್‌... ಬುಶ್‌...” ಕವಿತೆಯನ್ನು ಕೇಳಿದಾಗ 
ಆ ಇಳಿವಯಸ್ಸಿನಲ್ಲೂ ಅವರಲ್ಲಿದ್ದ ಹೋರಾಟದ ಕೆಚ್ಚನ್ನು ನೋಡಿ ವಿಸ್ಥಿತಳಾಗಿದ್ದೆ. 
ಸಹಯಾನದ ಸಂಪರ್ಕಕ್ಕೆ ಬಂದ ಮೇಲೆಯೇ ನಾನು ಬರವಣಿಗೆಯನ್ನು ಪುನಃ 
ಪ್ರಾರಂಭಿಸಿದ್ದು ಕಾಕತಾಳೀಯವಾದರೂ ಅದರಲ್ಲಿ ಆವರ ಹಾರೈಕೆಯೂ 
ಇದೆಯೆಂದುಕೊಳ್ಳುತ್ತೇನೆ. ಉತ್ತರ ಕನ್ನಡದ ಕಿರಿಯ ಸಾಹಿತಿಗಳನ್ನು ಇಂದಿಗೂ ಈ 
ಮೂಲಕ ಆರ್‌.ವಿ. ಯವರು ಸಹಯಾನದ ತೊಟ್ಟಲಲ್ಲಿ ತೂಗಿಬೆಳೆಸುತ್ತಿದ್ದಾರೆಂಬುದು 
ನನ್ನ ನಂಬಿಕೆ. ಆರ್‌.ವಿ. ಯವರ ಆಶಯವನ್ನು ಹೆಗಲ ಮೇಲೆ ಹೊತ್ತು ಓಡಾಡುವ 
ಈ ಸಹಯಾನಿಗಳನ್ನು ಕಂಡಾಗೆಲ್ಲಾ “ಇವರೇ ಆರ್‌. ವಿ.ಯವರ ಅತ್ಯುತ್ತಮ ಕೃತಿ'ಯೆಂದು 
ಯಾರಿಗಾದರೂ ಅನಿಸದೇ ಇರದು. ಅವರ ಸಮಗ್ರ ಸಾಹಿತ್ಯವನ್ನು ಓದುತ್ತಾ ಅವರಂತಹ 
ಹಿರಿಯ ಚೇತನದೊಂದಿಗೆ ಸಹಯಾನ ಮಾಡಿದ ಭಾಗ್ಯ ನನ್ನದು. ಅಂಥದ್ದೊಂದು 
ಅವಕಾಶ ನೀಡಿದುದಕ್ಕಾಗಿ ಸಹಯಾನಕ್ಕೆ ಚಿರಯಣಿಯಾಗಿದ್ದೇನೆ. 

“ಯಶವಂತನ ಯಶೋಗೀತ' ಕಾದಂಬರಿಯೇ ಮೂಲಭೂತವಾಗಿ ಅನೇಕ 
ನಾಟಕೀಯ ಅಂಶಗಳನ್ನು ತನ್ನಲ್ಲಿ ಅಡಕವಾಗಿಸಿಕೊ೦ಡಿದೆ. ಅದರಲ್ಲಿ ಬರುವ 
ಯಕ್ಷಗಾನವಿರಬಹುದು ಅಥವಾ ಶಾಲೆಯ ಆಟಪಾಟಗಳ ದೃಶ್ಯವಿರಬಹುದು, 


ಲ 


ಸ್ವಾಮೀಜಿಯ ನಾಟಕೀಯತೆಯಿರಬಹುದು, ಒಗಟುಗಳ ತು೦ಟಾಟವಿರಬಹುದು... 
ಹೀಗೆಯೇ ಇಡಿಯ ಕಾದಂಬರಿಯೇ ಧಾರಾಳ ಸಂಭಾಷಣೆಗಳಿಂದ ಕೂಡಿದ್ದು 
ನಾಟಕವಾಗುವ ಎಲ್ಲ ಗುಣಗಳನ್ನೂ ಹೊಂದಿದೆ. ಹಾಗಾಗಿ ಕಾದಂಬರಿಯನ್ನು ನಾನು 
ನಾಟಕವಾಗಿಸಿದೆ ಎನು ವುದಕ್ಕಿಂತ ಅದೇ ಪರಿವರ್ತಿಸಿಕೊ೦ಂಡಿತು ಜ್‌ 
ಸೂಕ್ತವಾಗಿದೆ. ಎ? ಆರ್‌.ವಿ. ಯವರು ಬದುಕಿದ್ದರೆ ನನ್ನ ಈ ರೂಪಾಂತರಕ್ಕೆ 
ಹೇಗೆ ಪ್ರತಿಕ್ರಿಯಿಸುತ್ತಿದ್ದರೆ೦ಂಬ ಭಯಮಿಶ್ರಿತ ನಿರೀಕ್ಷೆ ಕೂಡ ಪ್ರತಿಕ್ಷಣವೂ ನನ್ನನ್ನು 
ಕಾಡಿದೆ. ಅವರ ಎಲ್ಲ ಮಕ್ಕಳ ನಾಟಕಗಳನ್ನು ಓದುವುದರ ಮೂಲಕ ನಾನು. ಎ 
ರೂಪಾಂತರಕ್ಕೆ ನನ್ನನ್ನು ಶೃತಿಗೊಳಿಸಿಕೊಂಡಿದ್ದೇನೆ. ಕಿರಿಯರನ್ನು ಸ್ನೇಹಿತರೆಂಬಂತೆ 
ಪ್ರೀತಿಸುತ್ತಿದ್ದ, ಬೆನ್ನುತಟ್ಟ ಪ್ರೋತ್ಸಾಹಿಸುತ್ತಿದ್ದ ಅವರು ಏನಾದರೂ ತಪ್ಪಾಗಿದ್ದರೆ ಅಷ್ಟೇ 
ಪ್ರೀತಿಯಿಂದ ಕಿವಿಹಿಂಡಿ ಸರಿಪಡಿಸುತ್ತಿದ್ದರೆ೦ಂಬ ನಂಬುಗೆಯೊಂದಿಗೆ ಈ ಕೆಲಸವನ್ನು 
ಮುಗಿಸಿದ್ದೇನೆ. ತುಂಡಾದಷ್ಟೂ ಸಲ ಹಠದಿಂದೆಂಬಂತೆ ಮತ್ತೆ ಮತ್ತೆ ಬಲೆಹೆಣೆಯುವ 
ಜೇಡರಹುಳುವಿನ ಪ್ರತಿಮೆಯನ್ನಿಟ್ಟು ಇಡೀ ನಾಟಕ ರೂಪುಗೊಂಡಿದೆ. ಒಡೆಯುವ 
ಶಕ್ತಿಗಳನ್ನು ಮೆಟ್ಟಿ ಸಮಾಜ ಕಟ್ಟುವ ಚಿ೦ತನೆಗೆ ತನ್ನನ್ನು ಪೂರ್ಣವಾಗಿ ಒಡ್ಡಿಕೊಂಡ 
ಆರ್‌. ವಿ.ಯವರ ಇಡಿಯ ಜೀವನವನ್ನೇ ಇದು ಪ್ರತಿನಿಧಿಸುವಂತಿದೆ. 

ತಮ್ಮ ಬಿಡುವಿಲ್ಲದ ಜಾರ್‌ ನಡುವೆಯೂ ನಾನು ಬರೆದುದೆಲ್ಲವನ್ನೂ 
ಓದಿ, ಕೆಲವೊಮ್ಮೆ ಕೇಳಿ ಸಲಹೆಗಳನ್ನು ನೀಡಿದ ಮತ್ತು ನಾಟಕ ರಚನೆಯ ವ್ಯಾಕರಣವನ್ನು. 
ಸಹನೆಯಿಂದ ಹೇಳಿಕೊಟ್ಟು 1 ರಾಶಿ ನಾಟಕಗಳನ್ನು ಗುರುದಕ್ಷಿಣೆಯೆಂಬಂತೆ 
ನನ್ನಿಂದ ಬರೆಸಿಕೊಳ್ಳುತ್ತಿರುವ ಡಾ. ಶ್ರೀಪಾದ ಭಟ್ಟರನ್ನು ಪ್ರೀತಿಯಿಂದ ಸರಿಸಿಕೊಳ್ಳುತ್ತೇನೆ. 
ನಾಟಕ ಬರೆಯುವಷ್ಟೂ ಹೊತ್ತು ನನ್ನೊ ಡನೆ ಕುಳಿತು 1! ಪ್ರತಿ ಸಂಭಾಷ ಣೆಯನ್ನೂ 
ಭಾವಪೂರ್ಣವಾಗಿ ಹೇಳುತ್ತಾ ನನ್ನನ್ನು ಹುರಿದುಂಬಿಸುವ ಪುಟ್ಟ ಪ್ರೀತಂನನ್ನು ನೆನಪಿಸದೇ 
ಹೇಗಿರಲಿ? ಬರೆಯುವುದೇ. ನಿನ್ನ ಐಡೆಂಟಿಟಿ ಎಂದು ಎಚ್ಚರಿಸುವ ತುಷಾರ್‌ ಮತ್ತು 
ನನ್ನ ಬರವಣಿಗೆಯನ್ನು ಸಂಭ್ರಮಿಸುವ ಭಟ್ಟರಿಗೆ ಸ ಸದಾ ಕೃತಜ್ಞಳಾಗಿದ್ದೇನೆ. 

“ತ ನಾಟಕದ ಹಸ್ತಪ್ರತಿಯನ್ನು ಓದಿ ಅತ್ತ [ಮೂಲ್ಯ ಸಲಹೆಗಳನ್ನು ನೀಡಿದ ಗೆಳತಿ, 
ರಂಗಕರ್ಮಿ ಅಭಿಲಾಷಾ ಸೋಮಯಾಜಿಯವರಿಗೆ ಆಭಾರಿಯಾಗಿದ್ದೇನೆ. ನನ್ನನ್ನು 
ತುಂಬ ಪ್ರೀತಿಯಿ೦ದ ನೋಡುವ ಎಠ್ಡಲ ಭಂಡಾರಿ ಮತ್ತು ತವರಿನಷ್ಟು 
ಅಪ್ಯಾಯಮಾನವಾದ ಪ್ರೀತಿಯನ್ನು ತೋರುವ ಸಹಯಾನದ ಎಲ್ಲ ಸದಸ ಗ್ಗೆ 

ಧನ್ಯವಾದಗಳು ಎ೦ದಪ್ಲೇ ಹೇಳಲು ಸ ಸಾಧ್ಯ ನಾಟಕ ರಚನೆಯ ನೆಪದಲ್ಲಿ ನನ್ನನ್ನೊಂದಿಷ್ಟು 
ತನಕ ಸತ ವಂದಿಸುತ್ತಾ, ಸಹಯಾನದ 'ಅಂಗಳದಲ್ಲಿ ಆಡಿ 
ಬರಹವನ್ನು. ಸಮರ್ಪಿಸುತ್ತಿದ್ದೇನೆ. 


- ಸುಧಾ ಆಡುಕಳ 
6650807೬(00/7781.0007 


ಯಶವಂ೦ತನ ಯಶೋಗೀತ 
ರಾಯ ಎಷ್ಟ ನ ಗೆ 1ಂಂಂೀ್ಲೀಿೀಘ್ರಖ (ಐಛ0 








ದಶ್ಲ-೧ 


[ತರಗತಿಯ ದೃಶ್ಯ. ಮಕ್ಕಳೆಲ್ಲಾ ತರಗತಿಯಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. 
ಅಷ್ಟರಲ್ಲಿ ಮ೦ಜ ತರಗತಿಗೆ ಬರುತ್ತಾನೆ.] 


ವಿದ್ಯಾರ್ಥಿ 
ಎದ್ಯಾರ್ಥಿ 
ಎದ್ಯಾರ್ಥಿ 
ವಿದ್ಯಾರ್ಥಿ 


ವಿದ್ಯಾರ್ಥಿ 
ಮಂಜ 
ಏದಾರ್ಥಿ 


ಜಿ | 


ಮಂಜ 


ಮಂಜ 


೫ ಾವಕಾಣರಾನರಾರ್ಟಾರಾಾಸಸಾನ್ಸ ಸಾ 


] 


| 
3 
ಡೆ 
೨ 


ಅಕಾ... ಮಂಜ ಬ೦ದಾ ಮಂಜಾ. 

ಅಂದ್ರೆ ಮಜಾ ಬಂತು ಮಜಾ. 

ಏ... ಮಂಜ, ಒ೦ದ ಹಾಡು ಹೇಳು ಕಾಂಬ. 
ಮಂಜಾ, ಮಂಜಾ ಒಂದು ಡಿಸ್ಕೊ ಹೊಡಿಯೋ. 


ಮಂಜಾ, ಯಾವ್ದಾರೂ ಹೊಸಾ ಜೋಕ್ಷ ಇತ್ತನೊ? 
ಇತ್ಸಾಗ್‌ ಒಗಿ ನೋಡ್ವ 


ತಡಿರೋ ಮಾರಾಯಾ. ನನ್ನ ಕಥಿ ನಂಗೆ, ನಿಮ್ಮೆಲ್ಲಾ 
ಮಜಾ. 


ಮಂಜಾ, ನೀ ಏನಾದ್ರೂ ಒ೦ದ ಗಮ್ಮತ್ತು ಮಾಡ್ಲೇ 
ಬೇಕು. ಬೇಗ, ಬೇಗ ಮಾಸ್ಟು ಬಂದೇ ಬಿಡ್ತು ಮತ್ತೆ 
ಆಯ್ತು ಮಾರಾಯ. ಎಲ್ಲ ಶಿಸ್ತಲ್ಲಿ ಕೂತ್ಕಳ್ಳಿ. ನಾ 
ಇವತ್ತೊಂದು ಯಕ್ಷಗಾನದ ತುಂಡುಗಪ್ಪ ಹೊಡೀತಿ? 


ಸರಿ... ಸರಿ... ಏ... ಎಲ್ಲ ಕುತ್ಕಳ್ರೊ.. ಅಲ್ಲಲ್ಲೇ 
ಕೂತ್ಮಣಿ. 


ಬಿಡು ಬಿಡು ನಿನ್ನಯ ಪಾಯ್ಸ ಪದಾರ್ಥವ... ತೊಂಗಡ 
ತಾ ದಿತ್ತಾಂ ಥೈಯತ್ತ ದಿನ್ನಾ ದೇಂ ಬಿಡು ಬಿಡು ನಿನ್ನಯ 
ಪಾಯ್ಸ ಪದಾರ್ಥವ 

ಮೀನ್ಬಳದಿ ರುಚಿ ಬಹುದೇ. . , 

ಮೀವ್ಬ್ಪಳದಿ ರುಚಿ ಬಹುದೇ. . . 





ಯಶವ೦ತನ ಯಶೋಗೀತ 
100/28 2ಯ ರ ಗಿ ಎ7 ಸಹಾರ 
[ಮುಂದುವರೆಸಬಹುದು] [ಸುತ್ತುಬಲಿ ಕುಣಿದು ಮಂಡಿ ಬೀಳುವನು.] 


ಎಲರೂ 
೧ಗ೧ಿ 


ಮಂಜ 


ವಿದ್ಯಾರ್ಥಿ 4 


311 
ಖೆ ಟೈ 


ವ್ಚಾ.. ವ್ಹಾ.. ವ್ಹಾ.. ಲಾಯ್ಕಿತ್ತು ಮಾರಾಯ. ಮಂಜಾ 
ಇದೆಲ್ಲಿ ಕಲ್ತೆಯೊ?) 


ಇದಾ? ಅದೊಂದು ದೊಡ್ಡ ಕಥೆ ಮಾರಾಯಾ. ಮೊನ್ನೆ 
ಅಪ್ಪೆ (ದೀಪಾವಳಿ) ಹಬ್ಬ ಆಯಲ್ಲಾ, ಅದರ ಮಾರನೇ 
ದಿನ ನಮ್ಮಪ್ಪ ವಡೆದೀರ” ಮನೆ "ಕೆಲ್ಪಕ್ಕ ಹೋಗಿದ್ದ. ಅಲ್ಲಿ 
ನೋಡಿದೆ. ವಡ್ತೀರು ಉಡ್ಕಂಡ ಜ್‌ ಉಡ್ಕಂಡ 
ಹೋಗು ಅಂತಾ ಒತ್ತಾಯ" ಮಾಡಿದ್ರಂತೆ. ಅಪ್ಪ ಬ್ಯಾಡ 
ವಡ್ತೀರೇ ಮನೆಗೆ ಹೋಗಿ ಉಣ್ತೆ ಅಂದ್ರೂ ಸ ತ 
ಸಾರು, ಪಾಯ್ಸ ಉಳಿದಿತ್ತು. ಇಲ್ಲೇ ಉಣ್ಣು ಬಾ 
ಒತ್ತಾಯ ಮಾಡಿದಂತೆ. ನಮ್ಮನೇಲಿ ಒಳ್ಳೇ ಮೀನುಪಳ್ಳಿ 
ಮಾಡಿದ್ರು ನನ್ನ ಅಪ್ಪಯ್ಕಂಗೋ ಮೀನು ಪಳ್ಜಿ ಉಣ್ಣೂಕೆ 
ಬಾರೀ ಆಸೆ. ಹೇಗೆ ಹೇಳೊದು ಅಂತ ತಿಳೀದೇ ಕೈ 
ಕಾಲು ಮುಖ ತೋಳೀತ “ಬಿಡುಬಿಡು ನಿನ್ನಯ ಪಾಯ್ಸ 
ಪದಾರ್ಥವ ಮೀನ್ವಳದಿ...' ಅಂತಾ ಹಾಡಿದ್ರಂತೆ. 
ವಡಿದೀರು ಒಳ್ಳೇ ಯಕ್ಷಗಾನದ ಕುಳ ಅಲ್ವಾ? ಅವ್ರಿಗೆ 
ಎಲ್ಲಾ ಅರ್ಥ ಆಯ್ತಾಂತ ಕಾಣ್ತದೆ. “ಸುಮ್ಮಿರೆ, ಅವ 
ಮನೀಗ ಹೋಗ್ತನಂತೆ, ಮೀನೋಗೀನೋ ಮಾಡಿರಬೇಕು” 
ಅಂತಾ ವಡತೀರ ಬಾಯಿ ಮುಚ್ಚಿಸಿದ್ರಂತೆ. 


ಏ... ಈ ಕಥೇನೂ ತು೦ಬ ಮಜಾ ಇತ್ತು. 
ಮಂಜ ಮತ್ತೆಂತಾರೂ ಒಂದು ಮಾಡೊ. 

ಮಾಸ್ಟ್ರು ಬಂದ್ರು. ಮಾಸ್ಟ್ರು ಬ೦ದ್ರು.. 

ಏನು? ಎಲ್ಲಾ ಬಾಳ ಖುಷಿಲಿದ್ದೀರಿ? ಇವತ್ತು 
ನಿಮಗೊಂದು ಹೊಸಾ ವಿಷಯ ಹೇಳೋದಿದೆ. ಇವತ್ತು 
ನಮ್ಮ ಶಾಲೆಗೆ ಇದೇ ಶಾಲೆಯಲ್ಲಿ ಓದಿ ದೊಡ್ಡ ಪತ್ರಿಕೆಯ 
ಸಂಪಾದಕರಾದ ವ್ಯಕ್ತಿಯೊಬ್ಬರು ಬರ್ತಿದ್ದಾರೆ. ಅವ್ರ ನಿಮ್ಮ 
ಹತ್ತಿರ ಎಲ್ಲಾ ಮಾತಾಡ್ತಾರೆ. ಈಗ ನಾವೆಲ್ಲ ಸೇರಿ ಸಭೆಗೆ 
ತಯಾರಿ ಮಾಡೋಣ. 


ಲಾ 


ಯಶವಂ೦ಂತನ ಯಶೋಗೀತ 
2 ಬಗೆ ಸಾಫ್ಟ ಪಡು 


ಎಲ್ಲರೂ ೭3 ಆಗ್ರಿ/ಸರ್‌: 
[ಸಭೆ ಸೇರಲು ಬೇಕಾದ ತಯಾರಿಗಳನ್ನೆಲ್ಲಾ ಮಾಡುವರು. ಅತಿಥಿಗಳು, ಮಾಸ್ಟ್ರು 
ವೇದಿಕೆಯಲ್ಲಿದ್ದಾರೆ. ಮಕ್ಕಳಲ್ಲಾ ಕೆಳಗೆ ಕುಳಿತಿರುವರು.] 


ಮಾಸ್ಟು ಮಕ್ಕಳೇ, ನಿಮಗಾಗ್ಲೇ ಹೇಳಿದ್ದೆ ಅಲ್ವಾ? ನಿಮ್ಮ ಹತ್ತಿರ 
ವರಾತನಾಡೋದಕ್ಕೆ ಷ್‌ “ಶಾಲೆಂತು ಹಳೆಯ 
ವಿದ್ಕಾರ್ಥಿಯೊಬ್ಬರು ಬಂದ್ದಾರೆ ಅಂತ. ಇವರೇ ಅವರು, 
ಸುಕುಮಾರಸ್ವಾಮಿ ಅ೦ತ ಇವರ ಹೆಸರು. ಅವ್ರು ಈಗ 
ನಿಮ್ಮನ್ನುದ್ದೇಶಿಸಿ ಮಾತಾಡ್ತಾರೆ. 

ಅತಿಥಿ : ಮಕ್ಕಳೇ, 30 ವರ್ಷಗಳ ಹಿ೦ದೆ ನಿಮ್ಮ ಹಾಗೇ ನಾನು 
ಇದೇ ಶಾಲೆಯಲ್ಲಿ ಓದ್ತಾ ಇದ್ದೆ. ಈಗ ಶಾಲೆ ನೆನಪಾಯ್ತು 
ಶಾಲೇನ, ಮಾಸ್ಟನ್ನ, ಗ! ಎಲ್ಲಾ ನೋ ಡ್ಕೊಂಡು 


ಹೋಗೋಣ 8 ಬಂದೆ. ಗೆ ಹೇಳಿ ನಾನು ಸ 
ಮಾಡಲೋ? ಅಥವಾ ಕಥೆ ಹೇಳಲೊ? 





ಯಶವಂ೦ತನ ಯಶೋಗೀತ 


ನ ಾತಾಾಡಿ ರಾತಾ ನಸ ಎ ್ಪ686ೊ4್ಳ 
ದ್ಯಾರ್ಥಿ 1 ಸರ್‌... ಭಾಷಣ ಅಂದ್ರೆ ಬಹಳ ಬೋರು. 
ಕಥೇನೆ ಹೇಳಿ ಸರ್‌. 
ಎದ್ಯಾರ್ಥಿ 2 ಸರ್‌... ನಮ್ಮ ಈ ಮಂಜಾ ಇದ್ದಾನಲ್ಲ, ಒಳ್ಳೇ ಕಥೆಗಾರ. 
ಅತಿಥಿ 


ಸರಿ ಹಾಗಾದ್ರೆ. ನಾನು ನಿಮಗೆ ಕಥೇನೇ ಹೇಳ್ತೇನೆ. 
ಬಹಳ ವರ್ಷಗಳ ಹಿಂದೆ ಯಶವಂತ ಎಂಬ ಹುಡುಗ 
ಇದ್ದ. ಅವನೂ ನಿಮ್ಮ ಹಾಗೇ ಶಾಲೇಗೆ ಹೋಗ್ತಿದ್ದ. 
ಆದ್ರೆ ಅವನು ಎಲ್ಲ ಮಕ್ಕಳ ಥರಾ ಅಲ್ಲ. ಒಂಥರಾ 
ಎಚಿತ್ರ ಇದ್ದ. ಎಲ್ಲಾ ಮಕ್ಕಳೂ ಬೆಳಿಗ್ಗೆ ಬೇಗ ಬಂದು 
ತರಗತಿಯಲ್ಲಿ ಗಲಾಟೆ ಮಾಡ್ತಾ ಕೂತಿದ್ರೆ ಅವ ಮಾತ್ರ 
ಶಾಲೆಗೆ ಬಂದವನೇ ಹೀಗೆ ಬೇ೦ಚಿನ ಮೇಲೆ ಬ್ಯಾಗ್‌ 
ಎಸೆದು ಗುಡ್ಡ ಹತ್ತಿ ಓಡಿ ಹೋಗ್ತಿದ್ದ. ಎಲ್ಲ ಮಕ್ಕಳಿಗೂ 
ಕುತೂಹಲ, “ಇವ ಯಾಕೆ ದಿನಾ” ಗುಡ್ಡ ಹತ್ತಿ ಓಡಿ 
ಹೋಗ್ತಾನೆ ಅಂತ. ಒಂದಿನಾ ಅವೆಲ್ಲಾ ಇವನ ಹಿಂದೇನೇ 
ಹೋದ್ರು 


[ತಟ್ಟನೆ ಮಂಜ ಎನ್ನುವ ಹುಡುಗ ಬ್ಯಾಗ್‌ ಎಸೆದು ಮುಂದೆ ಹೋಗುವನು. 
ಉಳಿದ ಮಕ್ಕಳಲ್ಲಾ ಅವನ ಹಿಂದೆಯೇ ಸಾಗುವರು. ಅತಿಥಿ ಮತ್ತು ಮಾಸ್ಟ್ರು 
ಕತ್ತಲೆಯಲ್ಲಿ ಕರಗುವರು.] 


ಸಂಗೀತ 


ಹೋ... ಹೋ... ಹೋ... ಹೋ... ಚಪ್ಪರ ಹಾಕ್ಯಾವೆ 
ಮರ ಮರ ಮೆಲ್ಲನೆ ನೋಡಾ ಹರಡಿರುವ ರೆಂಬೆ- 
ಕೊಂಬೆ ಬಳ್ಳಿಯಾ ಕೂಡಾ ತಣ್ಣನೆಯ ಗಾಳಿ ಸುಳಿದಾಟ 
ಚಿವ್ಹನೆ ಕೂಗುವ ಹಕ್ಕಿಯ ಹಾಡ ಎಲೆಯ ಮರೆಯಲಿ 
ಹಕ್ಕಿಯ ಗೂಡು ಮೈಮರೆತು ಹಾಡುವ ಚಿಲಿಪಿಲಿ ಹಾಡು. 


ಅರೆರೆ... ಅರೆರೆ... ಅರೆರೆ... 

ಅರೆ! ಇದು ಮುತ್ತಿನ ಬಲೆಯೆ?9 
ಜೇಡ ಕಟ್ಟದ ಅರಮನೆಯೆ) 
ಕನಸ ಹೆಣೆಯುವ ಪುಟ್ಟ ಹುಳುವೆ 
ಬದುಕ ಕಟ್ಟುವ ಪಾಠ ತಿಳಿದೆ... 


ಲಾ 





ಯಶವಂತನ ಯಶೋಗೀತ 

1.20 ಘಾ ಓ (ಓಷಷಚನಾಜಬು್ಟು 
[ಮಂಜ ಜೇಡರ ಬಲೆಯೆದುರು ಮೈಮರೆತು ನಿಂತಿದ್ದಾನೆ. ಉಳಿದವರೆಲ್ಲಾ 
ಆಶ್ಚರ್ಯದಿಂದ ನೋಡುತ್ತಾರೆ.] 


ಮಂಜ :. ಮೊನ್ನೆ ತಾನೆ ತೆಗೆದಿದ್ದೆ, ನಿನ್ನೆ ಪುನಃ ಇದೆ; ನಿನ್ನೆ 
ತೆಗೆದದ್ದಂತೂ ನಿಜ, ಇವತ್ತು ಮತ್ತೆ ಬಂದಿದೆ; ಅರೆ 
ಹುಳುವೆ? ನಿಂದೆಂಥ ಹಠವೆ? ಹರಿದಷ್ಟೂ ಕಟ್ಟಿಯಲ್ಲಾ; 
ಮುರಿದಷ್ಟೂ ಕೂಡಿಸ್ತೀಯಲ್ಲಾ ನಮುಗೆ ಇದು 
ಪಾಠವೇ? 


ಗುಂಪು : ಕನಸು ಹಾರಾಡಿತು ಹೀಗೆ 
ಹಕ್ಕಿ ಹಾಡಿನ ಚಿಲಿಪಿಲಿ ಹಾಗೆ 
ಮನಸು ಹಣೆಯಿತು ಕನಸ ಹೀಗೆ 
ಜೇಡ ಕಟ್ಟಿದ ಬಲೆಯ ಹಾಗೆ... 


ಜಾರಾರರಾಕಾಳಾಸಾಘಾಣಾನ ಬಸ್‌ನ ಬಾ ರ ರದ 


ದೃಶ್ಯ-೨ 


[ಶಾಲೆಯ ಗಡಿಯಾರ ಕಳುವಾಗಿದೆ. ಶಾಲೆಯಲ್ಲಿ ಮಾಸ್ಟ್ರು ಮತ್ತು ಶಾಲಾಭಿವೃದ್ಧಿ 
ಸಮಿತಿಯ ಸದಸ್ಯರು ಸಭೆ ಸೇರಿದ್ದಾರೆ. ಗಂಭೀರವಾದ" ಚರ್ಚೆ ನಡೆದಿದೆ. 


ಅಧ್ಯಕ್ಷರು 





ಅಲ್ಲಾ ಮಾಸೆ ಸ್ರ, ಹಾಗಾದ್ರೆ ಶಾಲೆ ಗಡಿಯಾರನ 
ಕದ್ದವರು ಯೌರು? ನೀವೇ ಅಲ್ವೆ ಕಳೆದ ವರ್ಷದ 
ಮೀಟಂಗ್‌ನಲ್ಲಿ ಹೇಳಿದ್ದು. 'ಬಿಸಿಲು- ನೆರಳು 
ನೋಡಿ ಹೊತ್ತು ತಿಳಿಯೋದು ಕಷ್ಟ. ಒಂದು 
ಗಡಿಯಾರ ಇದ್ರೆ ಚೆನ್ನ ಅ೦ತ. ನೀವು ಹೇಳಿದ್ರಿ 
ಅಂತ ಹುಬ್ಬಳ್ಳಿಯಿಂದ ತರಸಿ.... ಬಿಡಿ, ಆ ಕಥೆ. 
ನಿಮಗೆ ಯಾರ ಮೇಲಾದ್ರೂ ಸಂಶಯ ಇದೆಯೆ) 


ನಂಗೆ ಏನೂ ಹೊಳೀತಾನೇ ಇಲ್ಲ. ಶನಿವಾರ 
ಶಾಲೆ ಬಿಟ್ಟು ಹೋಗೋವರೆಗೂ ಗಡಿಯಾರ ಇಲ್ಲೇ 
ಇತ್ತು. ಮತ್ತೆ ರವಿವಾರ ರಜಾ, ಸೋಮವಾರ... 
ಇಂದು ಬ೦ದು ನೋಡಿದ್ರೆ ಗಡಿಯಾರ ಇಲ್ಲ. 
ಯಾರು ತೆಗೆದರು ಅಂತ ಹೇಗೆ ಹೇಳೋದು) 


ನಿನ್ನೇ ನಮ್ಮ ಅಡಿಗಳ ಮಗ ಶಂಕ್ರು ಮತ್ತೆ ಆ 
ದೊಡ್ತಮ್ಮನ ಮಗ ಯಶವಂತ ಇಲ್ಲೇ ಸುಳೀತಾ 
ಇದ್ರಂತೆ. ಆ ಶಂಕ್ರುನ ಕರೆದು ಕೇಳ್ಬೆ, ಅವ ತೆಗೆದಿಲ್ಲ 
ಅ೦ದ. ಅವ್ರ ಅಪ್ಪ ಅವನನ್ನು ಎಳಕೊಂಡು 
ಹೋಗಿ ದೇವರ ಮುಂದೆ ನಿಲ್ಸಿ ಎಚಾರಿಸಿದು. 
ನಾನು ತೆಗೆದಿಲ್ಲ ಅಂತ ಆಣೆ ಮಾಡಿ ಹೇಳ್ದ. 


ರ ಯು ಹಾಗಾದ್ರೆ ಇದು ಆ ಶೂದ್ರ 
ಮುಂಡೇದೇ "ಕಲ್ಲ ಅವನನ್ನು ಕರಿಸಿ ನಾಲ್ಕು 
ಬಿಟ್ರೆ ಎಲ್ಲ ಗೊತ್ತಾಗ್ರದೆ ಬಿಡಿ. 

ಹೌದೌದು... ಇಂಥದ್ದನ್ನೆಲ್ಲ ಕುಡಿಯಲ್ಲೆ ಚಿವುಟಿ 


ಲಾ 


“್‌ 
ಮಾಸ್ಟ್ರು 


ಯಶವಂತನ ಯಶೋಗೀತ 

2.208 ಗಜಾ ಯಂ ಸ್ಯಾವ ಯ ಕಾಯ ವು 
ತೆಗೀಬೇಕು. ಮಾಸ್ಟೇ, ಏನು ನೋಡ್ತಿದ್ದೀರಿ? ಆ 
ಯಶವಂತನ್ನ ಈಗ್ತೇ ಕರೆಸಿ ಇಲ್ಲಿಗೆ. 


ಏಯ್‌ ರಾಮು. ಹೋಗೋ ಆ ಯಶವಂತನ್ನ 
ಕರೆದುಕೊಂಡು ಬಾ. 


[ಶಂಕ್ರು ಕಿಟಕಿಯಿ೦ದ ಕದ್ದು ವಿಚಾರಣೆಯನ್ನು ನೋಡುತ್ತಿರುವನು.] 
ಯಶವಂತ ನಿರ್ಭಿಡೆಯಿಂದ ಬರುವನು.) 


ಅಧ್ಯಕ್ಷ 


ಯಶವಂತ 


ಛಿಕ್ಕ 


ಯಶು 


ಪಕ್ಕೆ 
೨ 


ಯಶು 


ಅಧ್ಯಕ್ಷ 


| 


ಸು 
ಲು 


2%. 


ಬಾರೋ ಇಲ್ಲಿ. ಹೇಳು ಗಡಿಯಾರ ಕದ್ದವರು 
ಯಾರು? 

ಗಡಿಯಾರ ಕದ್ದವರು. . .? ಯಾರು? ನನಗೆ 
ಗೊತ್ತಿಲ್ಲ. 

ನಿನಗೆ ಗೊತ್ತು. ಬಡಿವಾರ ಮಾಡ್ಬೇಡ. ಸತ್ಯ ಹೇಳು 
10 ರೂಪಾಯಿಕೊಡ್ಡೀನಿ. 


ನನಗೆ ಗೊತ್ತಿಲ್ಲ. ಸತ್ಕಾನೆ ಇದು, 

ಏಯ್‌ ಹುಡುಗ, ಒಳ್ಳೇ ಮಾತಿನಲ್ಲಿ ಬಾಯ್ಬಿಟ್ಕೋ 
ಸರಿ, ಇಲ್ಲಾ ಅಂದ್ರೆ ಪೊಲೀಸರಿಗೆ ಕೊಡ್ತೇವೆ. 
ಸತ್ಯ ಹೇಳು, ನೀನೇ ತಾನೆ ಗಡಿಯಾರ ಕದ್ದಿದ್ದು? 


ನಾನಾ?9.... ನಾನ್ಯಾಕೆ ಗಡಿಯಾರ ಕದೀಲಿ?9 
ನಿಜವಾಗ್ಲೂ ನಂಗೇನೂ ಗೊತ್ತಿಲ್ಲ. 


ಏನ್ರೊ ನೋಡ್ತೀರಿ?) ಕೊಡ್ರೊ ಎರಡು ಬೆನ್ನಿಗೆ 
ಬರೆ ಬಿದ್ರೆ ಬಾಯಿ ಬಿಡ್ತಾನೆ ಬೇವಾರ್ಸಿ. 


ತಡೀರಿ, ತಡೇರಿ. ಹೊಡೀಬೇಡಿ. 


ನೀವು ಸುಮ್ನಿರಿ ಮಾಸ್ಟೆ, ಏಯ್‌ ಕಳಚೀ 
ಅಂಗೀನಾ. 


[ಒತ್ತಾಯದಿ೦ದ ಅ೦ಗಿ ಕಳಚಿ ಮುಖ ಮುಸುಡಿ ನೋಡದೇ ಬಾರಿಸುವರು. 
ಯಶನಂತನ ಬೆನ್ನಲ್ಲಿ ರಕ್ತ ಸೋರುವುದು. ಉಚ್ಚಿ ಹೊಯ್ದುಕೊಂಡು ನೋವಿನಿಂದ 
ಕಿರುಚುವನು. ಇದನ್ನು " ನೋಡುತ್ತಿರುವ ಶಂಕ್ರು ಹೋ. ಎಂದು ಎಚ್ಚರ ತಪಿ 





ಯಶವಂತನ: ಯಶೋಗೀತ 
ಾರಾವ ಎ ನರ ಕ ಫಾ ಬಡ... (| 


ಬೀಳುವನು. ಮಾಸ್ಟ್ರು ಅವನನ್ನು ಹಿಡಿಯಲು ಹೋಗುವರು. ಯಶವಂತನ 
ತಾಯಿ ಸೊಪ್ಪು ಹೊತ್ತು ಹೋಗುತ್ತಿರುವವಳು ಯಶವಂತನ ಕೂಗು ಕೇಳಿ 
ಓಡೋಡಿ ಬರುವಳು.) 


ಮಂ೦ಜಮ್ಮ : ಏಯ್‌ ದೊಡ್ಡ ಮನುಷ್ರೇ... ಬೆವರು ಸಿಕ್ಕಿದ್ರು 
ಅ೦ತಾ ಹೊಡಿತ್ರಾ)? ಆ ಸಣ್ಣ ಮಗುವಿನ 
ಮೇಲೆಂತದ್ದು ನಿಮ್ಮ ಪೌರಷ9 ಬೇಕಾರೆ ನಂಗೆ 
ಹೋಡೀರಿ. ನನ್ನ ಮಗೂಗೆ ಹೊಡೆದೋರ ಕ್ಕ 
ಸೇದೋಯ್ತದೆ ತಿಳ್ಳಳ್ಳಿ. 

ಅಧ್ಯಕ್ಷ 41212012. ಬ೦ದೇಬಿಟ್ಟು ಮಾತಾಯಿ ಮಗನ 
ರಕ್ಷಣೆಗೆ. ಅದರ ಬದಲು ಅವನಿಗೆ ಒ೦ದಿಷ್ಟು 
ಒಳ್ಳೇ ಗುಣ ಕಲಿಸಬಾರ್ದಾ? ಶಾಲೆ ಗಡಿಯಾರ 
ಕದ್ದರೆ ಸುಮ್ನೇ ಬಿಡ್ತಾರಾ? 

ಮಂಜಮ್ಮ : ಎಷ್ಟು) ನಿಮ್ಮ ಗಡಿಯಾರದ ರೊಕ್ಕ ಎಷ್ಟು? ನಾ 
ಕೊಡ್ತೆ. ಮನೆಮನೆ ಬೇಡಿಯಾದ್ರೂ ದುಡ್ಡು ಕೊಡೆ 
ಅದರ ಬದಲಿ ನನ್ನ ಮಗನಿಗೆ ಹೊಡೆಯೋ 
ಹಕ್ಕು ನಿಮಗ್ಕಾರೋ ಕೊಟು? ನನ್ನ ಮಗನನ್ನು 
ಮುಟ್ಟಿದ್ರೆ ಅಷ್ಟೆ ಬಾರೋ ಮಗನೇ. . . ಮನೆಗೆ 


ಹೋಗೋಣ ನಡಿ. 

ಯಶು : ಅಮ್ಮಾ... ನೋವು... 

[ಯಶು ಮಲಗಿದ್ದಾನೆ. ತನ್ನಷ್ಟಕ್ಕೇ ಮಾತನಾಡುತ್ತಾನೆ] 

ಯಶು :. ನಂಗೊತ್ತಿಲ್ಲ, ನಾನು ಗಡಿಯಾರ ಕದ್ದಿಲ್ಲ. ಬಿಡ್ರೋ 
ನನ್ನ... 

ಮಕ್ಕಳ ಗುಂಪು : ಕಳ್ಳ... ಕಳ್ಳ... ಕಳ್ಳ... ಗಡಿಯಾರದ ಕಳ್ಳ. 
[ಸುತ್ತಲು ಕುಣಿಯುವರು.] 

ಯಶು : ಅಯ್ಯೋ... ನನ್ನ ಬಿಡ್ರೊ... ನಾನು ಕಳ್ಳ ಅಲ್ಲಾ... 


[ಮ೦ಜಮ್ಮ ಅವನನ್ನು ಅಪ್ಪಿ ಹಿಡಿದು ಅಸಹಾಯಕಳಾಗಿ ರಂಗದ ಮೂಲೆಯನ್ನು 


ಆಾ 








ಮಾತು ಯಶೋಗೀತ 





ನೋಡುವಳು. ಬೆಳಕು ಬಿದ್ದಲ್ಲಿ ಮಾಸ್ಟ್ರು ಬರುವರು. ಅಮ್ಮ -ಮಗ ಕತ್ತಲಲ್ಲಿ.] 

ಮಾಸ್ಟ್ರು 'ಬಡವರಿಗೆ ಬಾಯಿಲ್ಲ ಎಂಬುದು ಖರೆ. ಆ 
ಗಡಿಯಾರ ಒಂದಿನ . ಸಿಕ್ತು. ಬಿರುಬೇಸಿಗೆಯಲ್ಲಿ 
ನೀರಿಲ್ಲ ಅಂತ ಅಡಿಗಳ "ಬಾವಿಯಿಂದ ಕೆಸರು 
ತೆಗೆಯೋವಾಗ ಗಡಿಯಾರ ಬಾವಿಯಿಂದ 
ಮೇಲೆಬಂತು. ಪಾಪದ ಹುಡುಗ ಯಶವ೦ತ 
ಈ ಶಾಲೇನೇ ಬಿಟ್ಟುಹೋದ.] 

ಗುಂಪು : ಎಳೆಯೊಂದು ತುಂಡಾಗಿ 
ಬಿತ್ತಲ್ಲೋ ಭೂಮಿಗೆ 
ಕಟ್ಟಿದ ಬಲೆಯಾ ಎಳೆದಾರೋ ಕುರುಡಾಗಿ 
ಕಟ್ಟುವ ಕಷ್ಟ ಬಡವರಿಗೆ ಗೊತ್ತೊ... 


ಸೌಶಾತಾನಾರ್ವಾಸಾನಾವಾನಾನಗ್ಸ್‌ ೧೯ ಹಗ ಸಾದಾ ಎ 


ದೃಶ್ಯ-3 


[ಯಶವಂತನ ಮಾವನ ಮನೆ ದೃಶ್ಯ. ಮಾವ ನಿಂಗಪ್ಪ ಅತ್ತೆ ಮಾಂಕಾಳಿ, 
ಮಗ ಸಾಂಬ. ಮಗಳು ಪಾರ್ವತಿ ಮನೆಯ ಸದಸ್ಯರು. ಅತ್ತೆ ಬೆಳಗಿನ 
ಕೆಲಸದ ಗಡಿಬಿಡಿಯಲ್ಲಿದ್ದಾಳೆ.] 


ಮಾಂಕಾಳಿ 


ಯಶವಂತ 
ಮಾಂಕಾಳಿ 


ಸಾಂಬ 


ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ. 
ಏಯ್‌, ಯಶವಂತ ಎದ್ಯೆನೋ ಮೂದೇವಿ. 
ಎದ್ದು ಹಟ್ಟಿ ಗುಡಸೋಗು. 

ಯಾರ್ಯಾರ ನೆನೆಯಲಿ, ಯಳ್ಳು ಜೀರಿಗೆ 
ಬೆಳೆಯೋಳ... ಎಳ್ಳು ಜೀರಿಗೆ ಬೆಳೆಯೋಳ... 
ಏಯ್‌, ಸಾ೦ಬ. ಓದೋಗು ಅಂದ್ರೆ, ಬಿದ್ಕಂಡೇ 
ಇದ್ದಿಯಲ್ಲೋ. ಏಳ್‌ ಏಳ್‌, ಮಗನೆ 

ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯಿ 
ಪಾರ. ಪಾರೂ... ರಂಗೋಲಿ ಹಾಕ್ಟೋಗೆ. 
ಎಷ್ಟೊತ್ತು ಮಲಗ್ತೀಯೆ ತಾಯೆ)... 

ಎಳ್ಳು “ಜರಿಗೆ ಬೆಳೆಯೋಳ ಭೂಮಿತಾಯಿ 
ಎದ್ದೊಂದು ಗಳಿಗೇ ನೆನೆದೇನ 

ಏಯ್‌ ಯಶವಂತಾ, ಹಟ್ಟಿ ಗುಡಿಸಿ ಬಾ ಅಂದ್ರೆ 
ಎಷ್ಟೊತ್ತೊ) ಬೇಗ್‌ ಬಾ. “ದಾಣಿ ಒಲೆಗೆ ಬೆಂಕಿ 
ವಟ್ಟೋಗು. ಬಾರೋ ಬೇಗ. 


ಬಂದೇ ಅತ್ತೆ. ಈಗ್ಲೇ ಬೆಂಕಿ ವಟೀನಿ ಬಿಡು. 
ಸಾಂಬಾ, ಎದ್ದು ಓದ್ದಿಯೋ ಎರಡು ಇಕ್ಕಲೋ? 


ಯೇ... ಹೋಗಬ್ಬೆ ಬಾಳ ಚಳಿ ಅದೆ. ಬೆಚ್ಚಗೆ 
ಒ೦ದಿಷ್ಟು ಹೊತ್ತು ಮಲಗ್ನೀನಿ. 


[ಪುನಃ ಮಲಗುವನು.] 


ಸ 


ಪಾರ್ವತಿ 


ಪಾರು 
ಯಶು 


ಪಾರು 
ಯಶು 


ಪಾರು 


ಯಶು 


ಪಾರು 


ಯಶು 


ಪಾರು 
ಯಶು 


ಯಶವಂ೦ತನ ಯಶೋಗೀತ 


ರಾಕಾ ಲ ರಾಪಾಸಸಾವಾರಾಷಣ 
ಅಮ್ಮಾ ನಾನೂ ಯಶುಭಾವನ ಜತೆ ದಾಣಿ 
ಕೊಡ್ತೀನಿ. 
[ಯಶವಂತನಿರುವಲ್ಲಿಗೆ ಬಂದು] 
ಬಾವ, ಬಾವ ಒಂದು ಒಗಟು ಹೇಳೋ. 


ಬೆಳಬೆಳ್ಳಿಗ್ಗೇನೆ ಎಂಥಾ ಒಗಟೆ? 
ಹೇಳೋ, ಒಂದ ಹೇಳೋ... 


ಸರಿ. ತಂಗಿ ಮನೆಗೆ ಅಕ್ಕ ಹೋಗೋದಿಲ್ಲ. ಅಕ್ಕನ 
ಮನೆಗೆ ತಂಗಿ ಹೋಗೊದಿಲ್ಲ. ಎಂಥದು ಹೇಳು 
ನೋಡ್ವ 


ಎ೦ಥದಪ್ಪಾ.. ಗೊತ್ತಾಗುದಿಲ್ಲ. ನೀನೇ ಹೇಳು. 
ಚಪ್ಪಲಿ. 

ಅಯ್ಯೊ... ಹೌದಲ್ವಾ? ಸರಿ, ಮತ್ತೊಂದು ಹೇಳು 
ನಾ ಉತ್ತರ ಹೇಳೇ ಹೇಳ್ತೆ. 


ಒಂದ ಹಾಡ್ತದೆ. ಒಂದು ಓಡ್ತದೆ, ಒಂದ 
ನಿತಂಡು ನೋಡ್ತದೆ ಅದೇನು? 


ಹೋ... ಇದು ನಂಗೆ ಗೊತ್ತದೆ. ಹೊಳೆ ಹರಿವಾಗ 
ಜುಳಂ ಜುಳು ಹಾಡ್ನದೆ, ದೋಣಿ ನೀರ್‌ ಮೇಲೆ 
ಓಡ್ಡದೆ, ಹೊಳೆ ಮದ್ಯದ ಕಲ್ಲು ನಿತ್ಠಂಡು ನೋಡ್ತದೆ. 


ಹುಶಾರ್‌ ನೀನು. ಹಂಗಾರೆ ಇನ್ನೊ ೦ದು ಕೇಳ್ದೆ 
ಕಾಂಬ. ಅಕ್ಕನ ಮನೆಗೆ ತಂಗಿ ಹೋಗ್ತದೆ, ತಂಗಿ. 
ಮನೆಗೆ ಅಕ್ಕ ಹೋಗೊದಿಲ್ಲ ಅದೇನು. 0 


ಚಪ್ಪಲ್ಲು. ಆಗ್ಲೇ ಹೇಳಿದ ಲ್ಡಾ. 


ಯೇ. "ಸರಿ ಕೇಳಿಸ್ಕೊ, ಅದು ಅಕ್ಕನ ಮನೆಗೆ 
ತಂಗಿ ಹೋಗೊದಿಲ್ಲ. ತಂಗಿ ಮನೆಗೆ ಅಕ್ಕ 
ಹೋಗೊದಿಲ್ಲ. ಇದು ಅಕ್ಕನ ಮನೆಗೆ ತಂಗಿ 
ಹೋಗ್ತದೆ, ತಂಗಿ ಮನೆಗೆ ಅಕ್ಕ ಹೋಗೂದಿಲ್ಲ 


1. 1. 4. ಅಭ ಾರಾರಾದತ್ತ ಡಿಲಿ ತಹ ಮಖ 


ಯಶವಂತನ ಯಶೋಗೀತ 
2202 ಾಸಾವ್ಫ್ರೀೋಳಾರ ಹಾ... ............... 
ಪಾರು 


ಯಶು 


ಪಾರು 


ಯಶು 


ಪಾರು 


ಮಾಂಕಾಳಿ 


ಇದ್ಯಾವದು ಬಾವ? ನಂಗೇನೂ ಹೊಳೆಯೂದಿಲ್ಲ. 


ಮತ್ಯಾಕೆ ಒಗಟು ಕೇಳ್ತಿಯಾ?) ಒಗಟು ಕೇಳಿದ 
ಮೇಲೆ ಉತ್ತರ ಹೇಳ್ದೇಕಪ್ಪ ಇಲ್ಲ ಅಂದ್ರೆ ಗೊತ್ತಿಲ್ಲ 
ಅಂತ ನೆಲಕ್ಕೆ ಮೂಗು ಹೊಸೀಬೇಕು ತಿಳೀತಾ? 


ಅದಕ್ಕೆಲ್ಲಾ ರೆಡಿ. ಇಕಾ ನೆಲಕ್ಕೆ ಮೂಗು 
ಹೊಸೇದೇಬಡೆ 


ಯೇ... ನಿಲ್ಲೆ ಮಾರಾಯ್ತಿ. ಹಾಗೆ ಹೊಸೆದು 
ಮೊಂಡು ಮೂಗು ಮಾಡ್ಕಂಡ್ರೆ ನಿನ್ನನ್ಯಾರೆ ಮದುವೆ 
ಆಗ್ತಾರೆ? 


ಹಂಗಾರೆ ಉತ್ತರ ಹೇಳು ಮತ್ತೆ 


ಅದು ಕೊಳಗ ಮತ್ತು ಸಿದ್ದೆ ಸಿದ್ದೇನ ಕೊಳಗದೊಳಗೆ 
ಇಡಬಹುದು ಕೊಳಗ ಸಿದ್ದೆ ಒಳಗೆ ಹೋಗ್ಯದ್ಯಾ? 


ಅಯ್ಯೋ ಮೂದೇವಿ. ಇನ್ನೂ ಆಡ್ಡ್ಮಾನೇ 
ಇದ್ದೀಯಾ? ಬೇಗ ಬೇಗ ಕೆಲಸ ಮುಗಿಸೋ. 
ಏ... ಚಿನಾಲಿ ನಿಂದೆ೦ತದೆ ಮಾತುಕತೆ? ಹೋಗಿ 
ಸ್ನಾನ ಮಾಡೆ. ಶಾಲೆಗೆ ತಡ ಆಯ್ತ್ವು ಯಶವಂತ 
ನೀನು ಶಾಲೆಗೆ ಹೋಗುದಿಲ್ದೇನೊ? ಬೇಗ ಕೆಲಸ 
ಮುಗಿಸಿ ಹೊರಡಿ. 


[ಮಕ್ಕಳು ಶಾಲೆಗೆ ಹೋಗುವರು. ಮಂಕಾಳಿ ಮನೆಯ ಒಳಗೆ ತಿರುಗಿ ಗಂಡನಿಗೆ 


ಹೇಳುವಳು.] 


ನಿಂಗಪ್ಪ 


ಹ್ವಾಯ್‌, ನಿಮಗೆಂತ ನಿದ್ದೆ ಇವತ್ತು? ಮಕ್ಕಳಲ್ಲಾ 
ಶಾಲೇಗೆ ಹೊರಟ್ರು ನಿಮಗಿನ್ನೂ ನಿದ್ದೇನೆ ಹರಿದಿಲ್ಲ. 
ಅದೆಲ್ಲೋ ಗಾಡಿ ತಕಂಡು ಸೌದಿ ತರೂಕೆ 
ಹೋಗೋರದಿತ್ತು ಅಂದ್ರಿ. ಏಳಿ ಮಾರಾಯರೆ. 


ನಿಂದೆಂಥದ್ದು ಮಾರಾಯ್ತಿ. ಬೆಳಬೆಳಿಗ್ಗೆ ಎದ್ದು 
ರಾಮಾಯಣ? ನಾ ರಾತ್ರಿ ಬ೦ದು ಮಲಗುವಾಗ 
ಎಷ್ಟೊತ್ತಾಗಿತ್ತು ಗೊತ್ತದ್ಕಾ? ಈಗೇನು? ಬೆಳಿಗ್ಗೆ 


ಆಾ 


ಮಂಕಾಳಿ 


ಯಶವಂತನ ಯಶೋಗೀತ 


ಹಾರಾಯ ನನಾ ಾಯಾಾವಾಮಯ, 
ದಾಣೀಗೀಣೀ ಎಲ್ಲ ಈ ಯಶವಂತ ಕೊಡ್ತಾನಲ್ಲ. 
ನಾಳಿಯಿಂದ ಬೆಳಿಗ್ಗೆ ಒಂಚೂರು ಮಲಗೊಕೆ 
ಬಿಡು ಮಾರಾಯಿ) ಜೀವ ತಿನ್ನಬ್ಯಾಡಾ. 


ನಾನ್ಯಾಕೆ ನಿಮ್ಮ ಜೀವ ತಿನ್ನಲಿ? ಚೆಂದಾಗಿ ದ್ಹಾಸಿ 
ಎರೆದಿಟ್ಟಿದೆ. ಮೀನು ಪಳ್ಟಿ ಹಾಕಿ ತಿಂಬ ಬನ್ನಿ. 
[ಒಳಗೆ ಹೋಗುವರು.] 


ಶಾಲೆಯಿಂದ ತಿರುಗಿ ಬರುವಾಗ ಸಾ೦ಬನ ಕಾಲಿನಲ್ಲಿ ರಕ್ತವಿರುವುದು. ಯಶವಂತ 


ಕೈ ಹಿಡಿದು ಅವನನ್ನು ನಡೆ 
ಸಾಂಬ 


ಮಾಂಕಾಳಿ 


ಸಿಕೊಂಡು ಬರುವನು.] 


ಅಮ್ಮಾ ಕಾಲುನೋವು... ತಡೆಯೋಕಾಗ್ತಿಲ್ಲ. 
ಬೇಗ ಬಾ 


ಅಯ್ಯೋ ಎಂಥಾ ಆಗೋಯ್ರೊ? ಯಶವಂತಾ, 
ನಿಂಗೆ ಎಷ್ಟು ಸಲ ಹೇಳಿದ್ದೇನೆ ಅವನನ್ನು 
ಸರಿಯಾಗಿ ನೋಡ್ತೋ ಅಂತಾ. 





ಯಶವಂತನ ಯಶೋಗೀತ 
ಕ ವಾರು. ಎರಾ ಹೊಂ ಎಷ (ಐ | 
ಸಾಂಬ 


ಮಾಂಕಾಳಿ 


ಯಶು 


ಪಾರು 


ಯಶು 


ಮಾಂಕಾಳಿ 


ಯಶು 


ಮಂಕಾಳಿ 


ಯಶು 


ತ್ರ 
| 





[ಸಿಟ್ಟನಿ೦ದ] ಅವ ಎಂಥ ನೋಡ್ಯತ್ತ ನನ್ನ, ಅವ್ನೇ 
ನನ್ನನ್ನು ಬೀಳಿದ್ದು 

ಹೌದೇನೋ ಚಾಂಡಾಲ. ಕಂಡೋರ ಮನೆ ಕೂಳು 
ತಿಂದು ಪಿತ್ತ ನೆತ್ತಿಗೇರಿತೇನೋ ನಿಂಗೆ? 


ಅತ್ತೆ ಸ್ವಲ್ಪ ಕೇಳು ಇಲ್ಲಿ ಈ ಸಾಂಬ ಆಟದ 
ಅವಧಿಯಲ್ಲಿ ಒಂದು ಬದಿಗೆ ಕೂತಿರು ಅಂದ್ರೆ 
ಕೇಳಲಿಲ್ಲ ನೋಡು. ನನ್ನ ವಿರುದ್ಧ ಪಾರ್ಟಿಗೆ 
ಸೇರ್ದಂಡ. ಕಬ್ಬಡ್ಡಿಯಲ್ಲಿ ಅವನ ಪಾರ್ಟಿನೇ ಗೆಲ್ವಿತ್ತು 
ನನ್ನ ಪಾರ್ಟಿ ಸೋತು ಸುಣ್ಣ ಆಗಿ ಕಡೆಗೆ ನಾ 
ಒಬ್ನೇ ಉಳ್ಳೊಂಡಿದ್ದೆ. ಇವನೇ ಸೊಕ್ಕು 
ಮಾಡ್ಕೊಂಡು ಕಬಡ್ಡಿ ಹಾಕ್ಕೊಂಡು ಬಂದಾ. 
ನಾನು ಹಿಡೀಬೇಕೋ ಬ್ಯಾಡ್ಜ ನೀನೇ ಹೇಳು. 


ಅಮ್ಮಾ... ಬಾವನ ಕಥೆ ಬಿಡು. ಆ ನಾಲ್ಕನೇ 
ಕ್ಲಾಸಿನ ಗೋಯ್ಬ ಹಿಡಿದ್ರೂ ಇವನ ಹತ್ರ 
ಬಿಡಿಸ್ಕೊಳ್ಳೋಕಾಗೋದಿಲ್ಲ. ಕಡ್ಡಿ ಪೈಲ್ವಾನ! 
ಅತ್ತೆ ಅವಂಗೆ ಸರಿ ಊಟಕ್ಕೆ ಹಾಕು ಮತ್ತೆ ಆಡೊಕೆ 
ಬರ್ವಿ, 


ಹಾಕ್ತೇನೋ ಹಾಕ್ತ ನಂಗೇ ಬುದ್ಧಿ ಹೇಳೋವಷ್ಟಾದೆ 
ಅಲ್ವಾ? ಆದ್ರೆ ನಿಂಗೆ ಇವತ್ತು ಊಟ ಹಾಕಲ್ಲ 
ನೆನಪಿಟ್ಕೊ. 


ಊಟ ಹಾಕೋದು ಬ್ಯಾಡ ಬಿಡು. ನಿನ್ನ ಸ್ತ 
ಹೊಟ್ಟೆ ತುಂಬಿಸದೆ. 


ಏನಂದ್ಯೋ ಮನೆ ಬಿಟ್ಟ ಭಿಕಾರಿ. 
[ಕೂದಲು ಹಿಡಿದು ಎಳೆಯುವಳು.] 
ಅಯ್ಯೋ ಬಿಡೇ... 


ಅಮ್ಮಾ.. ಬಿಡೇ... 


ಛ್‌ ಸ : ್ಷ/)ತ 


ನಿಂಗಪ್ಪ 


ಮಾಂಕಾಳಿ 


ನಿಂಗಪ್ಪ 


ಪಾರು 


ನಿಂಗಪ್ಪ 


ಮಾಂಕಾಳಿ 


ನಿಂಗಪ್ಪ 


ಸಧಜಾಾಚಾಧಾಧಾಾರರಾಾ ಕ... 


ಯಶವಂತನ ಯಶೋಗೀತ 


[ಮನೆಗೆ ಬರುವನು.] ಏನು ನಡೆದದೆ ಇಲ್ಲಿ) 
ಇದೇನು ಮನೆಯೋ ಇಲ್ಲಾ ಗರಡಿ ಮನೆಯೋ 
ಏನು ಜಗಳ ನಿಮ್ಮದು? 

ಬನ್ನಿ ಬನ್ನಿ, ನೋಡಿ ನಿಮ್ಮ ಅಳಿಯನ ಕೆಲ್ಲವ. 
ಸಾ೦ಬನ ಕಾಲು ಮುರಿದೇ ಬಿಟ್ಟವನೆ ನೋಡಿ. 


ಸುಮ್ನಿರೆ ನೀನು. ಬ೦ದಕೂಡ್ಲೆ ಇದ್ದದ್ದೆಯಾ ನಿನ್ನ 
ಪುರಾಣ. ಮನೆಗೆ ಬಂದ್ರೆ, ಸತ್ಯೋ ಇದ್ಯೋ 
ಕೇಳೂ ಹಾಂಗಿಲ್ಲ. ಆಸರಾ ಬೇಕಾ ಹೇಗೆ ಕೇಳೂಕು 
ಗೊತ್ತಿಲ್ಲ. ಎಂಥ ಹೆಣ್ಣೆ ನೀನು). 

ಅಪ್ಪಾ, ಯಶು ಬಾವಂದೆಂಥಾ ತಪ್ಪಿಲ್ಲ. 
ಕೈಲಾಗದಿದ್ದವ ಆಟಕ್ಕೆ ಹೋದದ್ದು ಅಣ್ಣಂದೇ 
ತಪ್ಪು 

[ಮಗನ ಕಡೆ ತಿರುಗಿ] ಹೌದೇನೋ? ನೀ ಯಾಕೆ 
ಆಡೂಕೆ ಹೋಗಿದ್ಕೊ ಜೀವ ಇಲ್ಲದಿದ್ದವ. ಇವಳು 
ದೊಡ್ಡ ಮಗನ ಹೊತ್ಕೊಂಡು ಬಂದೇ ಬಿಟ್ಟು. 
ಯಶವಂ೦ತಾ, ಹೋಗೋ ಆ ಎತ್ತಿಗೆ ಕುಡೂಕೆ 
ನೀರು ಕೊಡು. ಅಲ್ಲೇ ಹುಲ್ಲು ಹಾಕಿ ಬಾ ಮತ್ತೆ 
ಪಾರೋತಿ, ನೀನು ಹೋಗೇ ಅಣ್ಣನ ಕಾಲಿಗೆ. 

ಮುಲಾಮು ಹಚ್ಚು. 


[ಗಂಡನಿಗೆ ಜಸು ನೀರು ತಂದುಕೊಡುವಳು, 
ಅಳತ್ತಾ? ನಿಮ್ಗೆ ್ಲ ಕಟಂಡ ಹೆಣಿಗಿಂತ ಆ ಅನಿಷ್ಠಾನೇ 
ಹೆಜ್ಜೆ ಆಯ್ತು 


ಸುಮ್ನಿರೇ ಮಾರಾಯ್ತಿ ಅವನನ್ನ ಮನೆಗೆ ಕಳಿಸಿದ್ರೆ 
ನಮಗ ಪುಕ್ಕಟೆ ಕೆಲಸಕ್ಕೆ ತ ಸಿಕ್ತಾರೆ? ಎತ್ತಿನ 
ಕೆಲ್ಲ ಎಷ್ಟು ಚನ್ನಾಗಿ ಮಾಡ್ತಾನೆ. ನಿಧಾನಕ್ಕೆ ಅವ್ನಿಗೆ 
ಗಾಡಿ ಹೊಡೆಯೋದೊಂದು ಕಲಿಸಿಬಿಟ್ಟೆ 
ಶಾಲೆಗೀಲೆ ಯಾವೂ ಬ್ಯಾಡ. ಹೇಳಿದ ಕೆಲ್ಲ 
ಮಾಡ್ಕಂಡು ಇರ್ತಾನೆ “ಡು: 





ಯಶವಂತನ ಯಶೋಗೀತ 

ಮ ಾವಾನಹು ಹಾನ್‌ ಅಧ ನ 6 
ಮಾಂಕಾಳಿ 

ನಿಂಗಪ್ಪ 


ಯಶವಂತ 


ನಿಂಗಪ್ಪ 


ಅದೂ ಸರಿ, ಎಲ್ರಿಗೂ ಊಟಕ್ಕೆ ಹಾಕ್ತೇನೆ ಬನ್ನಿ 
ಹಾಂ! ಮರೆತಿದ್ದೆ. ಯಶವಂತಾ, ಇವತ್ತು ರಾತ್ರಿ 
ಗಾಡಿ ಕಟ್ಕಂಡು ಕುಮಟೇಗೆ ಹೋಗಬೇಕು. ಘಟ್ಟ 
ಇಳಿಯೂವಾಗ ಒಬ್ಲೇ ಹೋಗೋದು ಬೇಜಾರು. 
ನೀನೂ ಬಾ ನಿಂಗೆ ಗಾಡಿ ಹೊಡೆಯೂದ ಕಲಸ್ಕೆ 
ಮತ್ತೆ ಹಾ೦ಗೇ ಸಂತೇಗುಳಿ ಗೂಡ೦ಗಡೀಲಿ ಚಾ- 
ಕರೆ ತಿದ್ಕಂಡು ಕುಮಟೆ ಸಂತೆ ನೋಡ್ಕಂಡು 
ಬರುವಾ. 


ಚಚವಾ ಬತ್ತೆ. ಇವತ್ತು ಬೇರೆ ಹುಣ್ಣಿಮೆ. 
ಬೆಳದಿ೦ಗಳಲ್ಲಿ ಘಟ್ಟಾ ಇಳಿಯೂದಂದ್ರೆ ಎಷ್ಟು 
ನೀನು ಹಿಂದೆ ಹತ್ತಿ ಕೂತ್ಕೊ, ನಾ ಗಾಡಿ 
ಹೊಡೀತೆ. (ಯಕ್ಷಗಾನದ ಹಾಡು ಗುಣುಗುವನು.) 


ಆಗ ಸುಧನ್ನನು ವೇಗದಿ... 

ಗುಡ್ಡ, ಬೆಟ್ಟ ಮರಗಳು ಒಂದೊಂದು ಚಿತ್ರ 
ಬೆಳದಿ೦ಗಳದ್ದಿ ತೆಗೆದಿಟ್ಟ ಬಿಳಿ ಬೆಟ್ಟ 
ಹಾಲ್ನೊರೆಯೆ ಹರಡಿದೆ ಕಣ್ಣಳತೆಗೂ ದೂರಾ... 
ತೇಲುತ ಸೇರೋಣ ಚಂದ್ರಮನ ತೀರಾ... 
ಕೀ೦ವ್‌ ಕೀ೦ವ್‌ ಕೂಗುವ ಕೀರವಾಣಿಗಳೇ... 
ಗಿಲ್‌ ಗಿಲ್‌ ಗುಣುಗುವ ಗಿಳಿದಿ೦ಡುಗಳೇ 
ಕೂಹೂ ಕುಹೂ ಎಂದುಲಿಯುವ ಕೋಗಿಲೆಯೇ 
ಮನೆ ಸೇರಿ ಮಲಗಿದಿರಾ ಹಕ್ಕಿಗಳೇ... 

ಸಿಳ್ಳು ಹಾಕಿ ಕರೆವ ಕಾಕಬಾಳ ಹಕ್ಕಿ 

ಸೀಳು ಬಾಲದಿ ಸೆಳೆವ ಕಾಜಾಣ ಚುಕ್ಕಿ 
ಹಲ್‌ಕಿಸ್ಕ ಕುಂಯಿ ಕುಂಯಿ ಹಲ್‌ಕಿಸ್ಕ 

ಕೆಕ್ಕಾರ ಕೆಕ್ಕಾರ ಕೆರೆಕಟ್‌ ಕಾಡುಕೋಳಿ... 


ಲ 17 ಿತತ'ದ ಅಶ ಪ ರಾರಾರರ ಗ: 


[ಯಶವಂತ ಕೆಲಸ ಮಾಡುತ್ತಿದ್ದಾನೆ. ಪಾರ್ವತಿ ಬೆನ್ನಿಗೇ ತಿರುಗುತ್ತಿದ್ದಾಳೆ.] 


ಪಾರು 


ಯಶು 


ಪಾರು 
ಯಶು 
ಪಾರು 
ಯಶು 
ಪಾರು 
ಯಶು 
ಪಾರು 
ಯಶು 
ಪಾರು 
ಯಶು 


ಪಾರು 


ಬಾವ, ಇತ್ತೀಚೆಗೆ ಯಾಕೋ ಒಗಟೆ ಹೇಳ್ತಿಲ್ಲ 
ನೀನು. ಇವತ್ತೊಂದು ಒಗಟು ಹೇಳ್ತೇಬೇಕು 
ಬಾವ. 


ನಿಂದೊಂದು ವರಾತ ಮಾರಾಯ್ತಿ. ಹೇಳೆ ಬಿಡು. 
ಯಾರೂ ಇಳಿಯದ ಬಾವಿಯನ್ನು ನನ್ನ ಅಜ್ಜ 
ಇಳೀತ ಅದೆಂಥದು ಹೇಳು ಕಾಂಬ. 


ಹಾವು 

ಅಲ್ಲ 

ಮೀನು 

ಅಲ್ಲ 

ನೀರು 

ಅಲ್ಲ 

ಹಾಗಾದ್ರೆ) 

ಬಾವಿ ಹಗ್ಗ 
ಮತ್ತೊಂದು ಹೇಳು. 


ನಿನ್ನ ಅಜ್ಜ ರುಮಾಲು ಸುತ್ತೇ ಸುತ್ತತ, ಸುತ್ತೇ 
ಸುತ್ತತ, ಎಷ್ಟು ಸುತ್ತಿದ್ರೂ ರುಮಾಶಿನ ಉದ್ದ 
ಮುಗಿಯೋದೇ ಇಲ್ಲ, ಅದೇನು? 


ಅಯ್ಯೋ... ನೀ ಬರೀ ಕಷ್ಟದ್ದೇ ಕೇಳ್ತೆ. ಗೊತ್ತಿಲ್ಲ 
ನೀನೇ ಹೆಸ 


ಸ್‌ 


ಚಕ ಸಷ್ಟಸ್ವಾಭಾಸಾರಾರಾಣ 2 ತಾಪಸ ವಾತಹರ | 


ಯಶವಂ೦ತನ ಯಶೋಗೀತ 


ಶ್ರ ುತ್ತದ್ರೂಂಯೂಬು: 17ರ. ಎೂಂ೨೧೨ 


ಯಶು 


ಪಾರು 


ಪಾರು 


ಯಶು 


ತ್ರ 
ಈ 


ಪಾರು 


ಮಾಂಕಾಳಿ 





ಈಗ ಒಂದು ಕೇಳು. ಉತ್ತರ ಹೇಳ್ಬಿದ್ರೆ ನನ್ನ 
ಹೆಸರು ತೆಗೆದು ಬ್ಯಾರೆ ಇಡು. 


ಮರದೊಳಗೆ ಮರಹುಟ್ಟಿ ಮರಕೆರಡು ಕಾಯಾಗಿ 
ಯಾರೂ ತಿನ್ನದ ಹಣ್ಣು ಬಹು ರುಚಿ. 


ನಂಗೋತ್ತು ಅದು, ಮನುಷ್ಯರು. ಈಗ 
ಮತ್ತೊಂದು ಕೇಳು ನನ್ನ ಸೋಲು ನೋಡ್ವ 


ನಂಗೆ ಯಾರನ್ನೂ ಸೋಲು ಉಸಾಬರಿ ಜ್ಲೆಡ್ರು 
ಹೋಗೇ ಮಾರಾಯ್ತಿ. 


ಸೋಲು ಸುದ್ದಿ ಬ್ಯಾಡ ಹಂಗಾರೆ ಒ೦ದು ಹೇಳೋ. 


ಕಾಲಿಲ್ಲದ ಕೊಳೀಗೆ ಕಾಸ್ಕೊಟ್ಟು ತಂದು ಕೊಯ್ದಾಗ 
ಅಳ್ತಾರೆ. ಉತ್ತರ ಹೇಳು; ಇಲ್ಲಾಂದ್ರೆ ನೀನು 
ಅಳಬೇಕು ನೋಡು. 


ಉತ್ತರ ಅಂತೂ ಗೊತ್ತಿಲ್ಲ. ತೀಡೇ ಬಿಡ್ಡೆ ಈಗ. 
ಊಹಂ... 


ಸುಳ್ಳು ತೀಡಾಣಕ್ಕೆಲ್ಲಾ ಉತ್ತರ ಇಲ್ಲಾ. 
ಹೇಳೋ ನಿನ್ನ ದಮ್ಮಯ್ಯ ; 
ಉಳಾಗಡಿ. ತಿಳೀತಾ 

೪ ೧ಂೃ 


ಯಶು ಬಾವ, ನೀನ್ಯಾಕೆ ಈಗ ಶಾಲೆಗೆ ಬರ್ಮಾ 
ಇಲ್ಲ? ಮಾಸ್ಟ್ರು ಜಟ ಬಂದು ನಿನ ಕೈಕಾಲು 
ಕಟ್ಟಿ ಹೊತ್ಕೊಂಡು ಹೋಗೈೆ ಅಂತ “ಹೇಳಿದ್ದು 
ನೋಡು. 


[ಮಾತು ಕೇಳಿಸಿಕೊಳ್ಳುವಳು.] ಶಾಲೆಗೆ ಹೋಗಿ 
ಪಡ ಹೊಡೆಯೋದೊಂದು ಅದೆ. ಹೇಳು ನಿಮ್ಮ 
ಮಾಸ್ತರ ಹತ್ತಿರ, ಅಂವ ಶಾಲೆಗೆ ಬರೂದಿಲ್ಲ 


ಆಾ 





ನಿಂಗಪ್ಪ 


ಯಶು 


ಯಶವಂತನ ಯಶೋಗೀತ 

| ಅಟ್‌ ಇಹ ಧ್ಯಾನ ಸೋಚ ಯ 
ಅಂತ. 
[ಬೇಸರಿ೦ದ ಸುಸ್ತಾಗಿ ಬರುವನು.] ಈ ಕಾಯಿ 
ಯಾಪಾರ ಪೂರ ಕೈಕೊಡ್ತು ಮಾರಾಯ್ತಿ. ಎಲ್‌ 
ಹೋದ್ರೂ ಸಾಲಗಾರರ ಕಾಟ. ಮೊಕಾ ಎತ್ಶ್ಯಂಡು 
ತಿರುಗೋ ಹಾಗಿಲ್ಲ. ಯೇ ಯಶವಂತಾ 
ಮೇಲಿನಕೇರಿ ಹೆಗಡೇರ ಮನೆಗೆ ಗಾಡಿ ತರೂಕೆ 
ಹೇಳಿದ್ರು. ನೀನೇ ಹೋಗಿ ಬಾ, ತಿಳೀತಾ. 


ಆಯ್ತು ಮಾವ ಈಗ್ಗೆ ಹೋಗೆ 


[ಯಶು ದಾರಿಯಲ್ಲಿ ಹೋಗುವಾಗ ಮಾಮಲ್ತಿ ಗುಡಿಯ ಹತ್ತಿರ ಮಾಸ್ತರ್ರು 
ಯಶುವನ್ನು ದೂರದಿಂದ ನೋಡುವರು.] 


ಮಾಸ್ತರ್ರು 


ಯಶವಂತ 


( 


ಯಶವಂತ 





ಶಾಲೆ ತಪ್ಪಿಸಿ ಬೀದೀಲಿ ಅಲೀತಿದ್ದಾನೆ ಹುಡುಗ. 
ಇವತ್ತು ಇವನ್ನ ಹಿಡೀಬೇಕು. ಏ... ಯಶವಂತಾ... 
ನಿಲ್ದೋ ಯಶವಂತಾ... 

ಅಯ್ಯೋ ಸರಿ ಹೊತ್ತಲ್ಲಿ ಮಾಸ್ತರ್‌ ಕೈಲಿ 
ಸಿಕ್ಕಿಹಾಕ್ಕೊಂಡೆ. ಈಗ ತಪ್ಪಿಸಿಕೊಳ್ಳಲಿಕ್ಕೆ ಏನಾದ್ರೂ 
ಉಪಾಯ ಮಾಡ್ಲೇಬೇಕು. (ಯೋಚಿಸಿ...) ಹಾಂ। 
[ಮಾಮಲ್ರಿ ಕಟ್ಟೆಯ ಬಳಿಗೆ ಹೋಗುವನು.] 


ಏಯ್‌... ಮಾಮಲ್ರಿ ಕಟ್ಟೆಯ ಹತ್ರ ಯಾಕ್‌ 
ಹೋಗ್ಕೀಯೊ? ಅಲ್ಲಿಗೆ ಹೋದ್ರೇ ರಕ್ತಕಾರಿ 
ಸಾಯ್ತಾರೆ. ನಿಲ್ಲೋ... 


[ಎದುರಿಗೆ ವರಾಮಲ್ತಿ ಅವನ ಹತ್ತಿರ 
ಮಾತನಾಡುತ್ತಿರುವಂತೇ ನೈಜವಾಗಿ ಮಾಮಲ್ತಿಯ 
ಹತ್ತಿರ ಮಾತನಾಡುತ್ತಾ ಹೋಗುತ್ತಾನೆ.] 


ಅಮ್ಮಾ ಯಾಕೆ ಕರೆದೆ? ಏನು ಬೇಕಾಗಿತ್ತು ನಿಂಗೆ?) 
ಅಯ್ಯೋ. ಹಾಗೆಲ್ಲ ಹಲ್ಲು ತೋರಿಸಿದರೆ ನಂಗೆ 
ಹೆದ್ರಿಕೆ 'ಆಗ್ರದ. ನಂಗೇನು ಗೊತ್ತು ಇದು ನೀನು 
ತಿರುಗುವ ಹೊತ್ತು ಎಂದು) ನನ್ನನ್ನು ಕಾಪಾಡು 


ರ೯) 





ಯಶವಂ೦ತನ ಯಶೋಗೀತ 
0822595520ತ್ರಾಘಿಫಾಗಾಹು 7 ಸರಾಗ .ಿಉಿ ಂಹ೧ 


ತಾಯೆ. ಏನು ಹೆದ್ರಿಸೀಯಾ? ಹೆದ್ರಿಸಿದರಲ್ಲಾ 
ಹೆದ್ರೋ ಗಿರಾಕಿಯಲ್ಲ ಈ ಯಶವಂತ ತಿಳ್ಕೊ. 
ಹೆದರಿಸಿದ್ರೇ ನಿನ್ನ ಕಲ್ಲನ್ನೇ ಕಿತ್ತುಹಾಕಿಯೇನು. 
ಏನು ನಿಂಗೆ ಬಾಳೆಹಣ್ಣು ಬೇಕಾ? ನನ್ನ ಹತ್ತಿರ 
ಎಲ್ಲಿದೆ ಬಾಳೆಹಣ್ಣು? ಮಾವ ಬೇರೆ ಸಿಕ್ಕಾಪಟ್ಟೆ 
ಲಾಸಲ್ಲವನೆ. ಬೇಕಾರೆ ಉಪಾಸ ಬಿದ್ದು ಸಾಯಿ. 
ಬಡವರ ಕಷ್ಟ ನಿಂಗೂ ತಿಳಿಲಿ. ಎಂಥಾ ಏನೂ 
ಮಾಡೊದಿಲ್ಲ ಬಾ ಅಂದ್ಕಾ?) ನಿನ್ನ ಕೂದಲು 
ಬಿಜ್ಜೋಗಿದ್ಯಾ? ಕಟ್ಟಿ ಕೊಡಬೇಕಾ? ಬಂದೆ ಇರು 
ಎಂಥಾ? ಅಂಗಿಚೆಡ್ಡಿ ಇದ್ರೆ ಮೈಲಿಗೇನಾ? 
ತೆಗೆದಿಟ್ಟು ಬರ್ತೇನೆ ಬಿಡು. ನಾಚಿಕೆಯಾಗಲ್ವಾ 
ಅಂದ್ಯಾ? ತಾಯಿ ಎದುರು ಎಂಥಾ ನಾಚಿಕೆ. 
ಅಂಗಿ ಚೆಡ್ಡಿ ತೆಗೆದಿಟ್ಟು ಬರ್ತೇನೆ. ಏನೆಂದೇ? ನಮ್ಮ 
ಮಾತನ್ನು ಯಾರಾದ್ರೂ ಕೇಳಿಸ್ಕೊಂಡ್ರೆ ಅ೦ಂದ್ಯಾ. 





ಯಶವಂತನ ಯಶೋಗೀತ 


ಇಲ್ಲಿ ಯಾರೂ ಇಲ್ಲ ಬಿಡು. ಏನು? ಕೇಳಿಸ್ಕಂಡ್ರೆ 
ಅವರ ಕಿವಿ ಹೊಟ್ಯೋಗ್ತದ್ಯಾ? ಅವರ ಕಣ್ಣು 
ಇಂಗೋಯ್ತದ್ಯಾ? ಅವರು ರಕ್ತಕಾರಿ ಸಾಯ್ತಾರೆ 
ಅಂದ್ಯಾ? 


[ಯಶು ಅಂಗಿ ಕಳಚುತ್ತಾ ಮುಂದೆ ಮುಂದೆ ಹೋಗುವನು. ಅವನ ಪ್ರತಿ 
ಮಾತನ್ನೂ ಮಾಸ್ತರ್ರು ಕೇಳಿಸಿಕೊಳ್ಳುತ್ತಾ ಭಯ, ಆಶ್ಚರ್ಯ ವಿಭ್ರಮೆಯಲ್ಲಿ 
ಸಂಭೀಭೂರರಾಗಿದ್ದಾರೆ. ಕೊನೆಯ ಮಾತನ್ನು ಕೇಳಿದವರೇ ಬೆವರಿ ಒದ್ದೆಯಾಗಿ 


ಕಾಲು ಕೀಳುತ್ತಾರೆ. ] 
ಮಾಸ್ತರು 


ಯಶು 


ನಿಂಗಪ್ಪ 


ಜಾ ಲಾರಾ ನರಾ ಮಾಧವರ ಸ್ಯಾ 


ಅಯ್ಯೋ ಇಲ್ಲಿ ನಿಂತ್ರೆ ನನ್ನ ಜೀವಕ್ಕೆ ಅಪಾಯ 
ಅಸಾಮಾನ್ಯ ಹುಡುಗನಪ್ಪ ಇವ. ಅಲ್ಲಾ ಅಂತಾ 
ಮಾಮಲ್ತ್ರೀನೆ ಮಾತಾಡಿಸ್ತಾನೆ ಅಂದೆ? ಇವ್ನ 
ಕಹವಾಸವಉಜೇಕ ಗ 6 
ಹೋಗುವರು.) 

[ಮಾಸ್ತರ್ರು ಹೋದುದನ್ನೆ ಕದ್ದು ನೋಡುತ್ತಾ? 


ಯಪ್ಪಾ ಬದುಕಿದೆ. ಇದೇ ಕಥೇನಾ ಮನೆಯಲ್ಲೂ 
ಹೇಳಿದ್ರೆ ಅತ್ತೇನೂ ಮೆತ್ತಗಾಗ್ತಾಳೆ. ಇದೇ ಸರಿ 
ಈಗ ಬೇಗ ಗಾಡಿ ಹೊಡಕಂಡು ಮನೆಗೆ ಹೋಗ್ತೆ 


[ಓಳಗೆ ನೋಡುತ್ತಾ] ಯಶು ಗಾಡಿ ಎತ್ತನ್ನು 
ಬಿಚ್ಚಿದೆಯಾ? 

ಸರಿ” ಸರಿ. ಆ ಗಾಡಿನ ಸ್ಪಲ್ಪ ತಿರುಗಿಸಿ, ಅಲ್ಲೇ 
ನೆರಳಲ್ಲಿನಿಲ್ಲಿಸಿ ಬಾ. ನಿಧಾನಕ್ಕೆ ತಿರುಗಿಸೋ... 
ಆ ಕಡೆ. ತಗ್ಗದೆ. ಗಾಡಿಜಾರಿತು ಅಂದ್ರೇಪ ಪಾತಾಳಕ್ಕೇ 
ಹೋಗ್ತದೆ. "ಅರೆ ಅರೆ... ತಡೆಯೋ.. ನಿಧಾನಕ್ಕೆ... 
ಗಾಡಿ ಜಾರಲ್ಹೊ.. ಏನ್‌ ಹೊಟ್ಟೆಗೆ ಅನ್ನಾ 
ತಿಂತಿಯೋ `ಮಣ್ಣೊ... ನಿನ್ನ ಮನೆ “ಹಾಳಾಗ... 
ನಿನ್ನ ಕಥೆ ಕಲ್ಲಾಗ-' ಕಷ್ಟದ. ಕಾಲದಲ್ಲಿ ಇದ್ದ 
ಸಡಿನಾ ಬೀಳಿಸಿ ಮುರಿದು ಹಾಕಿದ್ಯಲ್ಲೊ.. ಸ 
ಇವತ್ತು ಬಿಡೂದಿಲ್ಲ. ನಿನಗೊ೦ದು ಗತಿ. 





ಯಶವಂತನ ಯಶೋಗೀತ 

ಈ ಭವನ ಚಖಸಪ್ರಪಟರ ರವೀ ಎರಾ. 
ಕಾಣಿಸಿಬಿಡ್ಡೇನೆ. ಮೈಮೇಲೆ ಸ್ವಯ ಇಲ್ತೇನೋ 
ನಿಂಗೆ. 


[ಯಶವಂತನನ್ನು ಎಳೆದು ಬಾರುಕೋಲಿನಿಂದ ಮನಸೋ ಇಚ್ಛೆ ಬಾರಿಸುವನು. 
ಯಶವಂತ ಹಲ್ಲು ಕಟ್ಟಿ ಸಹಿಸುವನು. ಹೊಡೆದು ಹೊಡೆದು ಕೋಪ ದುಃಖವಾಗಿ 
ಪರಿವರ್ತನೆಯಾಗುವುದು.] 


ಅಯ್ಯೋ... ಮಗಾ ಏನೋ ಸಿಟ್ಟಿನಲ್ಲಿ ರಾಕ್ಷಸನ 
ಹಾಗೇ ನಿಂಗೆ ಹೊಡೆದು ಬಿಟ್ನಲ್ಹೊ. ನಾನೇ 
ಬ೦ದು ಸ್ಟಲ್ಪ ಗಾಡಿ ಹಿಡಿದಿದ್ರೆ ಹೀಗಾಗ್ತಿರಲಿಲ್ಲ 
ವಲ್ಲೋ... ಬಡತನ ಬಾರಿಸೋ ಹಾಗೇ ಮಾಡ್ತು 


ಕ್ಷಮಿಸು ಬಿಡೋ ಮಗನೆ. 


[ಹಿನ್ನೆಯಲ್ಲಿ ಯಕ್ಷಗಾನದ ಹಾಡು ಕೇಳುವುದು. ಯಶವಂತ ನಿಧಾನವಾಗಿ ಆ 
ಕಡೆಗೆ ಚಲಿಸುವನು.] 








ದೃಶ್ಯ- 5 


[ಯಕ್ಷಗಾನದ ದೃಶ್ಯ ಅಭಿನಯಿಸಬಹುದು. ಇಲ್ಲವಾದಲ್ಲಿ ಮಂಗಲಪದ್ಯದೊಂದಿಗೆ 
ದೃಶ್ಯವು ಆರಂಭಗೊಳ್ಳುವುದು. 


ಮಂಗಳ 


ಕರೆದೊಳು ಪರಶುಪಾಶಾಂಕುಶಧರನಿಗೆ, ಹರುಷದಿ 
ಭಕ್ತರ ಪೊರೆವವಗೆ ಉರಗಭೂಷಣನ ಸುಕುಮಾರ 
ಗಜವದನನಿಗೆ ಮಂಗಲಂ ಜಯ ಮಂಗಲಂ... 


ಏ... ಎಲ್ಲಾ ಕಟ್ರೊ... ಬೇಗ ಬೇಗ ಲಾರಿಗೆ 
ತುಂಬಿಸಿ. ಹೊತ್ತಾಯ್ತು ಮಾರಾಯ, ನಾಳೆಗೆ 
ಶಿರ್ಶೀಲಿ ಆಟ. ಅಷ್ಟು ದೂರ ಹೋದ್ರೆ... 


[ಯಶವಂತ ಯಕ್ಷಗಾನ ನೋಡಿ ಅಲ್ಲಿಯೇ ನಿದ್ರೆ ಮಾಡಿರುವನು. ಟೆಂಟ್‌ 
ಬಿಚ್ಚುವವರ ಕಾಲಿಗೆ ಸಿಕ್ಕುವನು. ಅವನು ಗಡಿಬಿಡಿಯಿ೦ದಿರುವುದರಿಂದ ಕೆಳಗೆ 


ನೋಡದೇ; 


ಯಶು 


ಯಶು 


ಇಸ್ಫಷ್ಟಾಸ್ತಾಾಧಾಸಾನಾಯಾಧಾಪಾಘ ೩೩ _) 


ಅರೆ... ನಾಯಿ ಮಾರಾಯ. ಇದೂ ಆಟ 
ನೋಡೊಕೆ ಬಂದದೆ. ಹಚಾ ಹಚಾ.... 
[ತುಳಿಯುವನು.] 


ಅಯ್ಯೋ... 


ಎಲಾ ಹುಡುಗ! ಆಟ ನೋಡೊಕೆ ಬಂದ್ಯೋ, 
ನಿದ್ದೆ ಮಾಡೊಕೊ9 ಭ್ಯ ಪ ಇತ್ತೇನೋ? 


ಆಟ ಮುಗೀತು. ನಡಿ, , ಮನೆಗೆ ಹೋಗಿ 
ಮಲಕೊ. 


(ಅಳುತ್ತಾ) ನಾನು ಹೇಗೆ ಹೋಗ್ಲಿ ಮನೀಗೆ. 
ವಡಿದೀರ ಸಂಗಡ ಬಂದಿದ್ದೆ. ಅವು ಸೆ ಬಿಟ್ಟಾಕೇ 
ಹೋದ್ರು. ಈಗ ಎಲ್ಲಿಗೆ “ಜು ನಿಮ್ಮ 
ಜೊತೇನೇ ಬರ್ತೆ. 





ಯಶವಂ೦ತನ ಯಶೋಗೀತ 


02050 ಘಿಭಾನ ಲ ರೂ... .ಡ............. 

2 ಏನು) ನಮ್ಮ ಜೊತೆಗಾ9 ಸರಿ ಸರಿ. ಬೆಂಚ್‌ 
ಕಟ್ಟೂಕೆ ಒಂದು ಜನಾ ಆಯ್ತು. ಪುಕ್ಕಟೆ ನಿನ್ನ 
ಸೇರಿಸ್ಕೊಳೊದಿಲ್ಲ. ಬಾಬಾ ಕೆ ಜಾ ಎ! 

3 : ಹ್ವಾ.. ದುಡ್ಡು ಗಿಡ್ಡು ಹೊಡ್ಕ ಬ೦ದಿದ್ಕೆನ್ಯೋ 
ಮತ್ತೆ) ಹೆಸ್ತು. ಏನೋ ನಿಂದು) 

ಯಶು : ದುಡ್ಡಿಲ್ಲ ಎಂಥದೂ ಇಲ್ಲ. ಹೆಸ್ರು... (ಯೋಚಿಸಿ) 
ಜೋನಿ ಅಂತಾ. 

ಡೆ “ಇಹಿಹೋ.,. . ಬಿಟ್ಟಿ ಗಿರಾಕಿ. ಆಯ್ತು ಬಾ... ನಮ್ಮ 


ಮೇಳದ ಯಜಮಾನಿಗೆ ಹೇಳುವಾ.. 
[ಸಾಮಾನು ಸರಂಜಾಮ ಕಟ್ಟ ಹೊರಡುವರು.] 


[ಚೌಕಿ ಮನೆಯ ದೃಶ್ಯ ವಿವಿಧ ಕಲಾವಿದರು ಮುಖವರ್ಣಿಕೆ ಬರೆಯುತ್ತಿರುವರು 
ಬೇರೆ ಬೇರೆ ಕೆಲಸ ಗಳಿಗೆ ಜೋನಿಯನ್ನು ಕರೆಯುವರು.] 


ಜೋನಿ, ನನ್ನ ಎದೆಹಾರ ಎಲ್ಹೊ? 


ಶಾಕ. 


2 : ಜೋನಿ, ಬಿಳಿಬಣ್ಣ ತಾ ಅಂ೦ದ್ನಲ್ಹೋ. 

ರಾಮ ಭಟ್ಟ : ಜೋನಿ, ಬಿಸಿ ಬಿಸಿ ಚಾ ತಾ ಹೇಳಿ ಗಂಟೆಯೇ 
ಆಯ್ತಲ್ವೋ... 

[ಜೋನಿ ರಾಮಭಟ್ಟರಿಗೆ ಚಾ ಕೊಟ್ಟು ಅವರನ್ನೇ ನೋಡುತ್ತಾ ನಿಲ್ಲುವನು.] 

ರಾ.ಭ. : ಜೋನಿ... ಏನೋ ಇಲ್ಲೇ ನಿಂತೆ 

ಜೋನಿ : ಏನಿಲ್ಲ ಭಟ್ರೆ. ನಾನೂ ಒಂದು ವೇಷ... ನೀವು 
ಭಾಗವತರಿಗೆ ಹೇಳಿದ್ರೆ. . . 

ರಾ.ಭ. : [ನಗುತ್ತಾ] ಓಹೋ... ಆಟ ನೋಡಿ ನೋಡಿ 


ನಿಂಗೂ ಕುಣಿಬೇಕು ಅನಿಸ್ತಲ್ಲಾ. ಅದೇ ದೊಡ್ಡ 
ಸಂಗತಿ ನೋಡು. ಕೊಡ್ಡ ಕೊಡ್ಡ ವೇಷ ಮಾಡೋ 
ಮೊದಲು ಕುಣಿತ-ಗಿಣಿತ ಬೇಕು ಜೋನಿ. ಆ 
ಬಾಲಗೋಪಾಲ ಮಾಡ್ತಾರಲ್ಲಾ, ಆ ಹುಡುಗರ 


ಆಾ 


ಜೋನಿ 


ಬಾ.ಗೋ. 


ಯಶವಂತನ ಯಶೋಗೀತ 


'ಹಾವಾನಾಣಾಯೂಾಣಾನಾಸಾಾಸ, 
ಹತ್ತಿರ ಹೇಳಿ ಸ್ಪಲ್ಪ ಕುಣಿತಕಲಿ. ಹಾಂ, ಹಾಗೇ 
ಬಿಡುವಿದ್ದಾಗ ರಾಮಾಯಣ, ಮಹಾಭಾರತ 
ಪುಸ್ತಕ ಓದು. ಅರ್ಥ ಹೇಳಲಿಕ್ಕೆ ಉಪಯೋಗ 
ಆಗೃದೆ. ಎಲ್ರೂ ನಿನ್ನ ಹಾಗೇ ಆಸಕ್ತಿಯಿಂದಾನೇ 
ಈ ಕ್ಷೇತ್ರಕ್ಕೆ ಬರೂದು. ತಿಳೀತಾ... 


[ಬಾಲಗೋಪಾಲರೊಂದಿಗೆ] ಏ... ನನಗೂ 
ನಾಳೆಯಿಂದ ಸ್ವಲ್ಪ ಕುಣಿತ ಕಲಿಸ್ರೋ. ನಂಗೂ 
ವೇಷ ಮಾಡೋ ಆಸೆ. 


ಹಾಂ। ಬಂದು ಬಿಟ್ಟ ದೊಡ್ಡ ವೇಷಧಾರಿ. 
ಮೊದಲು ಸರಿಯಾಗಿ ಟೆಂಟ್‌ ಕಟ್ಟು ಮತ್ತೆ ವೇಷ 
ಗೀಷ ಎಲ್ಲಾ. ನನ್ನ ಕಸೆಸೀರೆ ತೊಳಸಿಡು ಅಂದಿದ್ದೆ. 
ಎಲ್ಲಿಟ್ಟೆ ಮೊದಲು ತಕಂಡು ಬಾ. 


[ಆಟದ ಪ್ರಚಾರ, ಬಾಲಗೋಪಾಲದ ಹುಡುಗರಿಂದ.] 


ಕೇಳಿರಿ, ಕೇಳಿರಿ... ಬಹುಜನರ ಒತ್ತಾಯದ 
ಮೇರೆಗೆ ಇಂದು "ಹರಿಶ್ಚಂದ್ರ-ಚ೦ದ್ರಮಾತಿ' 
ಪ್ರಸಂಗ. ಒಂದೇ ಒಂದು ಆಟ. ಬನ್ನಿರಿ 
ನೋಡಿರಿ. ಮರೆಯದಿರಿ, ಮರೆತು ಮರುಗದಿರಿ. 
ಪ್ರಸಿದ್ಧ ವೇಷಧಾರಿ ರಾಮಭಟ್ಟರ ಹರಿಶ್ಚಂದ್ರನ 
ಪಾತ್ರ... (ಅಪಹಾಸ್ಕದ ನಗುವಿನೊಂದಿಗೆ) ಹಾಗೇ 
ನಮ್ಮ ಮೇಳದ ಕಿರಿಯ ಕಲಾವಿದರಾದ 
ಜೋನಿಯವರ ಲೋಹಿತಾಶ್ಚನ ಪಾತ್ರ... ಹ್ಹಾ... 


ಲು 


[ಯಕ್ಟಗಾನ ಮುಗಿಯಿತು. ಗೋಪಾಲ ವೇಷದವರು ತಮಾಷೆ ಮಾಡುತ್ತಾರೆ.] 


] 


ಹ್ಹಾ... ಹ್ಹಾ... ಹ್ಹಾ... ಜೋನಿಯವರಿಂದ 
ಲೋಹಿತಾಶ್ವ ಈ "ಲೋಹಿತಾಶ್ವನ ಕುಣಿತದ 
ಭಂಗಿಯೋ2 ಆಹಾ... ತಾ ಕಿದತರ ತರಕಿಟ 


ತಾಥೈತಕದಿತ್ತುದಗಿಣ ಧೇಂ... ಧೇ೦... ದೇಂ... 


ಸ್ನಾಕಕಜಚಕಾಾಾಣಾಣಾಾ - ಕ್ಚ 35 ರಾಯ ಯಂುಮಮುಖ ಸಹಯ ತಡ 


ಯಶವಂ೦ತನ ಯಶೋಗೀತ 


ಈೌಘಭಾನಿ ಸುತ್ತೋ ಎರ 1 ನೂ. ಎ೧ 
ಅ೦ತ ನಿಲ್ಲಿಸಿದ್ರು ಮದ್ಬಲೆಯವರು. ನಮ್ಮ ಈ 
ಲೋಶಿತ್ಪಾಶ್ತ ಧೇ೦.. ದೇಂ.. ಧೇ೦... ಅಂತಾ 
ಕುಣೀತಾನೇ ಅವ್ನೆ. 

ತ : ಎಲ್ಲಾ ನಮ್ಮ ರಾಮಭಟ್ಟರ ಕೃಪೆ. ನೋಡ್ವ 


ನೋಡ್ವ... ಎಷ್ಟು ದಿನ ನಡೀತದೆ ಹ ನಾಳೆ 
ಬೇರೆ 'ಕರ್ಣ ಪರ್ವದಲ್ಲಿ ಬ್ರಾಹ್ಮಣನ ವೇಷ... 


ಅಡುಗೆ ಭಟ್ಟರು ಕ ಬನ್ನಿ, ಬನ್ನಿ, ಎಲ್ಲರೂ ಊಟಕ್ಕೆ ಬನ್ನಿ... 


[ಜೋನಿ ಪಂಕ್ತಿಯ ಮೇಲೆ ಕುಳಿತುಕೊಳ್ಳುವಂತೆ ಬಾಲಗೋಪಾಲರು 
ನೋಡಿಕೊಳ್ಳುವರು.) 


ಅರೆ! ಜೋನಿ. ನಿನ್ನ ಜಾಗ ಬದಲಾಗಿದೆಯಲ್ಲ. 


ಘ : ಅರೇ। ಭಟ್ಟರೇ, ಅವನ ಸ್ಥಾನಮಾನ ಈಗ ಏರಿದೆ. 
ನಿಮಗೆ ತಿಳಿದಿಲ್ಲವೊ? 


[ಭಟ್ಟರು ದ.ಕ. ದವರಂತೆ ಬಿಡಿಸಿ ಬಿಡಿಸಿ ಮಾತನಾಡುತ್ತಾರೆ. ಅದಕ್ಕೇ ಎಲ್ಲರೂ 
ಅವರೊಡನೇ ಅದೇ ರೀತಿ ಮಾತನಾಡುವರು.] 


ಅ.ಭ. : ಎಂಥಾ ಮಾರಾಯರೆ. ಹಾಗೇ ಒಂದೇ ದಿನದಲ್ಲಿ 
ಸ್ಥಾನಮಾನ ಏರುವುದುಂಟೆ9 ಹಾಗಾದರೆ, 
ಜೋನಿ, ಈಗ ಸ್ಥಾನ ಯಾವುದು? 


) : ಭಟ್ಟರೇ, ಇನ್ನು ಅವನು ನಿಮ್ಮ ಸಹಾಯಕ 
ತಿಳಿಯಿತೊ. 

ಆ.ಭ : ಅದು ಹೇಗೆ ಸಾಧ್ಯ?) ನಮಗೆ ಸ್ವಲ್ಪ ಮಡಿಗಿಡಿ 
ಉಂಟು ತಿಳಿಯಿತೊ? ಅವನು ಕಿಸ್ತಾರವ 
ಅಲ್ಲವೋ? 

ಜೋನಿ : ಕಿಸ್ತಾರ ಅಲ್ಲ ಭಟ್ಟರೇ ಕ್ರಿಶ್ಚನ್‌. 

ಅ.ಭ. : ಎಂಥದೋ ಒಂದು. ಜೋದಿ, ನಿನ್ನಿಂದ ಒಂದು 
ಕೆಲಸವಾಗಬೇಕಲ್ಲ. 


ಛ2೬ ಕ ಧರಾ ಕಾರಾ 


ಜೋನಿ 
ಅ.ಭ. 
ಜೋನಿ 


ಯಶವಂತನ ಯಶೋಗೀತ 
ಅಜಾ  ಖಾಾಸಯೊನನೋ ವು ಸಾರಾ ವ, 
ಹೇಳಿ ಭಟ್ಟರೆ. 


ನಿಮ್ಮ ಕಿಸ್ತಾರರಲ್ಲ... 

ಕಿಸ್ತಾರ ಅಲ್ಲ ಭಟ್ಟರೇ ಕ್ರಿಶ್ಚನ್‌ 

ಅದೇ ಸುಡುಗಾಡು, ನಿಮ್ಮ ಜಾತೀಲಿ ನನಗೊಂದು 
ಹೆಣ್ಣು ಹುಡುಕಿಕೊಡು ನೋಡುವಾ. 
ಮದುವೆಯಾಗುವ ಮನಸ್ಸಾಗಿದೆ ಮಾರಾಯ. 


ಭಟ್ಟರೇ, ಮದುವೆ ಅಲ್ಲ ಕಲ್ಯಾಣ ಅನ್ನಿ. 


ಅದೇ, ಒಂದು ಚಲೋ ಹೆಣ್ಣು ಬೇಕು. 
ಗಟ್ಟಿಮುಟ್ಟಾಗಿ ಇರಬೇಕು. 





ಯಶವಂ೦ತನ ಯಶೋಗೀತ 


ತಾಟು ವವ ವಾ ಎ ಓ| ಇಜಒ್ಪ್ಫಂ301ಇಇ್ಲ ೨. 


ಜೋನಿ 


ಅ.ಭ. 


ಅ.ಭಿ. 


ಸುಮಾರು 80 ವರ್ಷ ಎಳೆಯದಾಗಬಹುದಾ 
ಭಟ್ಟರೇ? 


ಎಲಾ ಹಾಳುಬಿದ್ದವನೇ, ಎಂಬತ್ತು ವರ್ಷ! 
ನಾನೇನು ಮುದುಕನಾ9 


ಮುದುಕ ಅಲ್ಲ ಭಟ್ಟರೇ, ವೃದ್ಧ ಎನ್ನಿ. 
[ಎಲ್ಲರೂ ನಗುವರು.] 


ಹೋಗಿ ಹೋಗಿ ನಿಮ್ಮಲ್ವೆರ ಎದುರಿಗೆ ಹೇಳಿದೆನಲ್ಲ. 
ನಿಮಗೆ ತಮಾಷೆ ನಂಗೆ ನಾಳೆ ಬೆಳಗಿನ ತಿಂಡಿಗೆ 
ಏನು ಮಾಡಲಿ ಎನ್ನೋ ಚಿಂತೆ. ಜೋನಿ. 
ಮೈಲಿಗೆ ಮನೆ ಹಾಳಾಗಲಿ. ನಾಲ್ಕು ಕೊಡ ನೀರು 
ತಂ೦ದುಬಿಡು. ಇತ್ತೀಚೆಗೆ ಯಾಕೋ ಸೊಂಟ 
ಹಿಡ್ಕೊಂಡುಬಿಟ್ಟದೆ. 


[ಎಲ್ಲರೂ ನಗುವರು.) 
[ಕರ್ಣಪರ್ವ ಯಕ್ಷಗಾನದ ಮಾರನೇ ದಿನ.) 
ಜೋನಿಯ ಬ್ರಾಹ್ಮಣ... ಹ್ಹ... ಹ್ಹ... ಹ್ಹ 


ಎಂಥಾ ವೇಷ) ರಾಮಬಟ್ಟರಿಗೆ ಸರಿ 
ಪ್ರಾಯಶ್ಚಿತ್ತವಾಯಿತು 

ರಾಮಭಟ್ಟರ ಕರ್ಣ ಎಂದರೆ ಕೇಳಬೇಕಾ? ಅದೂ 
ಆ ಕೊನೆಯ ದೃಶ್ಯದಲ್ಲಿ ಅವರ ಅಭಿನಯ! 
ಎಂಥಾ ಕಲ್ಲೆದೆಯೂ ಕರಗಿ ನೀರಾಗಬೇಕು. ಕರ್ಣ 
ರಣರಂಗದಲ್ಲಿ ಸಾರಥಿ, ರಥ ಎಲ್ಲ ಕಳೆದುಕೊಂಡು 
ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ. ಆಗಲೇ ಇಂದ್ರ 
ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನ ಕವಚ. 
ಕರ್ಣಕುಂಡಲಗಳನ್ನು ಬೇಡಬೇಕು. ಅಂಥಾ 
ಸನ್ನಿವೇಶದಲ್ಲೂ ಅನ್ಯಥಾ ಯೋಚಿಸದೇ ಕರ್ಣ 
ಕುಂಡಲಗಳನ್ನು ಎದೆಯಲ್ಲಿರುವ ಅಮೃತ 
ಕಲಶದಿಂದ ಧಾರೆಯೆರೆದು ನೀಡುತ್ತಾನೆ. ಕರ್ಣ 


೨.೮» 


ಯಶವಂತನ ಯಶೋಗೀತ 


ನನಗೆ ಮುಕ್ತಿಯಲ್ಲದೇ ಬೇರೆ ವರಬೇಡ 
ಎನ್ನು ತ್ತಾನೆ. ಈ ನಮ್ಮ ಜೋನಿಗೆ ರಾಮಭಟ್ಟರ 
ಮೇ" `ನಿಶೇಷ ಗೌರವವಲ್ಲವ? ಕರ್ಣ 
ಯೋಚಿಸಿ ವರಕೇಳು. ಬೇಕಾದರೆ ಎರಡನೆಯ 
ವರ ನೀಡಲೂ ಸಿದ್ದ. ನೀನು ಮೋಸ 
ಹೋಗಬೇಡ. ಒಳ್ಳೆಯ ವರಬೇಡಿಕೋ ಅಂತ 
ಒತ್ತಾಯಿಸಿದನಂತೆ. 


ರಾಮಭಟ್ಟ ಫಜೀತಿ ಪಾಪ! ಅವ್ರು ಕಥೆ 
ಮುಂದುವಕಸೋದಾದ್ರು ಹೇಗೆ) ಇವನ ಹತ್ತಿರ 
ಬ೦ದು “ಹೋಗ್‌ ಸಾಯ್ತ, ಇಲ್ಲಾ ಒದೆ ಬೇಕಾ? 
ದರಿದ್ರದ ಹುಡುಗ” ಅಂತಾ ಹೇಳಿದ್ದೇ ಈ ಗಿರಾಕಿ 
ಒಳಗೆ ಬ೦ತು ನೋಡು. 


ಅವರು ಹಾಸ್ಯ ಮಾಡುತ್ತಿರುವಾಗ ಜೋನಿ ಗಾಬರಿಯಿಂದ ಓಡಿ ಬರುವನು.] 


ಜೋನಿ 
ಘ 


ಜೋನಿ 


ಜೋನಿ 


ಭಾಜಕ -] 


ಏ... ನನ್ನ ವಚನಭಾರತ ಪುಸ್ತಕ ನೋಡಿದ್ರೇನೋ? 


ಹಾಂ, ನೋಡಿದ್ದೇನೆ ನಿನ್ನೆ ಅಲ್ಲೆಲ್ಲೋ ನಡ್ಕೊಂಡು 
ಹೋಗ್ತಾ ಇತ್ತು 

ಏಯ್‌, ತಮಾಷೆ ಮಾಡ್ಬೇಡಿ. ಅದು ನನಗೆ ಬಹಳ 
ಬೇಕಾದ ಪುಸ್ತಕ. ಕಳೆದವಾರ ತಾನೆ ಮೇಳದ 
ಯಜಮಾನರು ನಾನು ಮಾಡೋ ಕೆಲಸ ನೋಡಿ 
ಮೆಚ್ಚಿ ಮೊದಲನೇಸಲ ನಂಗೆ ಸಂಬಳ 60 
ರೂಪಾಯಿ ಕೊಟ್ಟು ಅಷ್ಟೂ ದುಡ್ಡು ಕೊಟ್ಟು 
ಪುಸ್ತಕದ ಅಂಗಡಿಯಿಂದ ಆ” ಪುಸ್ತಕ “ತಂದಿದ್ದೆ. 


ಅದ್ಕೆ ಏನಾಯ್ತೀಗ?) ಟೆಂಟ್‌ ಕಟ್ಟುವವ ಆ ಪುಸ್ತಕ 
ಓದಿ ಉದ್ಧಾರೆ. ಆಗೋದು ಅಷ್ಟರಲ್ಲೇ ಇದೆ ಬಿಡು. 


ಅಯ್ಯೋ ಅದರಲ್ಲಿ ಇಡೀ ಮಹಾಭಾರತ ಇತ್ತು 
ಗೊತ್ತಾ. ಹೀಗೆ 'ಮೇಲಿಂದ ಮೇಲೆ ಒಂದ್ದ೦ 
ಓದಿಡ್ಡೆ. ಏರಾಟಪರ್ವ, ಬೀಷ್ಮ ಪರ್ವ, 





ಯಶವಂ೦ತನ ಯಶೋಗೀತ 


ಶೌ ಯತಕಬಹುಗ್ತಾಶ್ರಸಫಾಚರ- ಎಆ .್ಲಿಾ.ಪ.... ರಾ.. 


ಜೋನಿ 


ಜೋನಿ 


ಕರ್ಣಪರ್ವ... ಓ ದೇವರೆ. ನಿನ್ನೆ ರಾತ್ರಿ ಓದಿಟ್ಟದ್ದು 
ಇಂದು ಕಾಣ್ಕಾ ಇಲ್ಲ ಅಂದ್ರೆ. 


ಓಹೋ... ಅದೇ ಪುಸ್ತಕದಲ್ಲಿ ಬರೆದಿತ್ತಾ? 
ಬ್ರಾಹ್ಮಣ ಕರ್ಣನಿಗೆ ಎರಡನೇ ವರ ಕೊಡ್ತಾನೆ 
ಅಂತ. 


ಪಾಪ। ನಮ್ಮ ರಾಮಭಟ್ಟು ಆ ಪುಸ್ತಕ ಓದಿರಲಿಲ್ಲ 
ಅಂತಾ ಕಾಣುತ್ತೆ ಹಾಗಾಗಿ ತಬ್ಬಿಬ್ಬಾದ್ರು 
ಅದೆಲ್ಲಾ ಬೇಡ ಈಗ. ನನ್ನ ಚೀಲಾನ ನಿಮ್ಮ 


ಜಾಗದಲ್ಲೇ ತಾನೆ ನಾನು ಇಡೋದು? 
ತಮಾಷೆಗಾದ್ರೂ ಪುಸ್ತಕ ತೆಗೆದಿದ್ರೆ ಕೊಟ್ಟುಬಿಡ್ತೊ.. 


ಮುಚ್ಚುಬಾಯಿ. ಕುನ್ನಿ ನೀನು. ಅನ್ನ 
ಅರಸಿಕೊಂಡು ಬಂದಿರುವೆ. 

ಹೋಗ್‌... ಹೋಗ್‌... ಟೆಂಟ್ಕಟ್ಟು ಹೋಗು. 
(ಸಿಟ್ಟಿನಿ೦ದ) ಏನ್ರೊ... ಕುನ್ನಿ ಅಂತಿರೇನೋ... 
ಇವತ್ತು ನಿಮ್ಮನ್ನು ಇಲ್ಲಾ ಅನಿಸಿಬಿಡ್ತೇನೆ. ನನ್ನ 
ಪುಸ್ತಕ ಕೊಡ್ರೊ... 


[ಅವರಿಬ್ಬರನ್ನು ಅಟ್ಟಾಡಿಸಿಕೊಂಡು ಹೊಡೆಯುವನು.] 


ಗುಂಪು 


ಅಂಸ್ಯಾ... ಜೋನಿ ಬಿಡೋ ಬಿಡೋ... 
ಕೊಲ್ಲಬೇಡ್ಕೊ ಅವರನ್ನ. ಎಂಥಾ ಸಿಟ್ಟೋ ನಿಂದು? 
[ಖಚಿತ ಧ್ವನಿಯಲ್ಲಿ ಹೇಳುವನು.] 

ಸಿಟ್ಟು ಅಲ್ಲ ಭಟ್ರೇ ಇದು 'ಕ್ರೋಧ'. 


ಕ್ರೋಧವಳಿದ ಮೇಲೆ ದುಃಖ 
ಕ್ರೌರ್ಯಕ್ಕೆ ನೂರಾರು ಮುಖ 
ಎದ್ಕೆ ಕಲಿಯದಿರೇನು ನಾನು 
ಕಲಿಕೆಗೆ ಸೀಮೆಯು ಬಾನು. 


ಆಾ 


ದೃಶ್ಯ-6 


[ಗುರು-ಶಿಷ್ಠರ ಪ್ರವೇಶ] 


ಬ೦ದಾ ಬ೦ದಾ ಮಾಡರ್ನ್‌ ಸ್ವಾಮಿ 
ಕೇಸರಿ ಪೇಟ, ನಗುವಿನ ನೋಟ 
ಬಲು ವಿಚಿತ್ರ ಆಸಾಮಿ... 


ಸಕಲಭಾಷಾ ಕೋವಿದ 
ನಟನಾ ಚತುರ ಕಲಾವಿದ... 


ಇಂದಿನ ಹೊಸ ಸಮಾಚಾರವೇನು ಶಿಷ್ಯರೇ? 
ಎನಿಥಿಂಗ್‌ ನ್ಯೂ ಡೆವಲಪ್‌ಮೆಂಟ್‌9. . . 


ಗುರುಗಳೇ, ತಮ್ಮ ಕೀರ್ತಿ ದಶದಿಕ್ಕುಗಳಲ್ಲೂ 
ಪಸರಿಸುತ್ತಿದೆ. 


ತಾವು ಇತ್ತೀಚೆಗೆ ಆರಂಭಿಸಿದ ತಾಂತ್ರಿಕ ಮಾರ್ಗಗಳ 
ಬಗ್ಗೆಯಂತೂ ಎಶ್ಚದ ಮೂಲೆಮೂಲೆಗಳಿಂದ 
ಮೆಚ್ಚುಗೆಯ ಮಿಂಚಂಚಜೆಗಳು.... ಆಯ್‌ ಮೀನ್‌ 
ಮೆಸೇಜ್‌ಗಳು ತೇಲಿ ತೇಲಿ ಬರುತ್ತಿವೆ. 


ಗುರುಗಳೇ, ನೀವು ನೀಡುವ ಪರಮಪವಿತ್ರ 
ತೀರ್ಥಕ್ಕಂತೂ ಭಕ್ತಾದಿಗಳು ಮುಗಿಬೀಳುತ್ತಿದ್ದಾರೆ. 


ಬಹಳ ಸಂತೋಷ. 18/7 50 ೧೩001 ₹0 ೧೮೩ ೩॥ 
7656 071705, ಶಿಷ್ಯರೇ, ಈ ಜಗತ್ತಿನಲ್ಲಿ ಸತ್ತಂಗ, 
ಡಸ ಪವಿತ್ರ ತೀರ್ಥಗಳಿಗಿರತ ಮಿಗಿಲು 

ನ್ಯಾವುದಿದೆ. ಅದೇ ಮುಂದಿನ ವಾರದಲ್ಲಿ 
ತ ನಿಧಿ ಅರ್ಜನ ಯಾಗಕ್ಕೆ ಎಲ್ಲ 
ತಯಾರಿಗಳೂ ಆಗುತ್ತಿವೆಯೇ? 


8...4೩1 ಬ್ರೋ ಭ್‌ ಕ್ಷಲ್ಮೇೆ ಬಾ ಹಾ 


ಯಶವಂ೦ತನ ಯಶೋಗೀತ 


3೬8.1 
ತ] 


೨೨ 


(೫ 
8 


೨೨ 
ಟಿ. 
ತ 





ಆಗುತ್ತಿವೆ. ಆದರೆ ಒಂದು ಸಿದ್ದತೆ... 
ಇದ್ಯಾವುದು ಹೊಸ ಗಿರಾಕಿ? 


ನಾನು ಸ್ವಾಮಿ ಕಾಡು ಸಿದ್ದ ಹೀಗೆ ಹೋಗ್ತಾ 
ಇದ್ದೆ. ನಿಮ್ಮನ್ನು ಕಂಡೆ ಬಂದೆ. 


ಬಹಳ ಸಂತೋಷ. 00೧6 ೧೮೯6 77/00%. ಏನು 
ವರ ಬೇಕೋ ಕೇಳು. 


ಅಯ್ಯೋ ಸಾಮಿ, ಆ ವರದ ಉಸಾಬರೀನೆ ಬೇಡ 
ಏನಾದ್ರೂ ಕೆಲಸ, ಗಿಲಸ ಇದ್ರೆ... 


ಗುರುವಿನ ಬಳಿ ಬಂದು ಕೆಲಸ ಕೇಳುವುದೇ? 
ಬೇರೇನಾದರೂ ಕೇಳಿಕೋ. 


ನೀವು ದಯೆ ತೋರಿಸಿದ್ರೆ ನಾಲ್ಕು ಅಕ್ಷರ ಓದಬೇಕು 
ಸ್ವಾಮಿ. 
'/€/ 00೦೮. !10/ 1/೦೬ ೩7೮ 5೧781: 00)/ ನಮ್ಮ 


ಮಠದಿಂದ ನಡೆಸೋ ಶಾಲೆಗೆ ನಿನ್ನನ್ನು 
ಕಳಿಸೋಣ. ಏನು ಓದಿದ್ದೀಯಾ? 


ಏನೂ ಓದಿಲ್ಲ ಸಾಮಿ. ಓದಬೇಕು ಅಂತಿದ್ದೀನಿ. 


ಓಹೋ... ಹೆಬ್ಬೆಟ್ಟು. ಹಾಗಾದರೆ ಸದ್ಯಕ್ಕೆ ನಿನಗಿಲ್ಲ 
ಮಾಡಲು ತುಂಬಾ ಕೆಲಸಗಳಿವೆ. ಶಿಷ್ಯಾ... 
(ಶಿಷ್ಯನನ್ನು ಒಳಗೆ ಕರೆದು ಗುಟ್ಟಾಗಿ ಏನನ್ನೋ 
ಹೇಳುವನು) 

ಇನ್ನೊಂದು ವಾರದಲ್ಲಿ ದೊಡ್ಡ ಯಜ್ಞವೊ೦ದನ್ನ 
ನಡೆಸುವವರಿದ್ದೇವೆ. ಅದರ ಪುಣ್ಯ ಕಾರ್ಯದಲ್ಲಿ 
ಭಾಗವಹಿಸು. ಮುಂದೆ ನಿನ್ನನ್ನು ಶಾಲೆಗೆ 
ಕಳಿಸೋಣ. ಶಿಷ್ಠ ಇವನನ್ನು ಒಳಗೆ ಕರೆದುಕೊಂಡು 
ಹೋಗಿ. 


ಆಾ 





` 


` 
ರಿ 
ತ 


ಗುರು 


ಗುರು 


ಗುರು 


1 
ಲ 


ಯಶವಂತನ ಯಶೋಗೀತ 


ನಾನು ಕಾಡುಸಿದ್ದ. ಆಶ್ರಮದ ಒಳಗೆ... 


000 ॥/೦1೧/ ಆ ಚಿಂತೆ ನಿನಗೆ ಬೇಡ. ನಿನಗೆ 
ನಾವು ದೀಕ್ಷೆ ನೀಡಿ ಶುದ್ಧಗೊಳಿಸುತ್ತೇವೆ. 


ನಿಮ್ಮದು ಬಾಳ ದೊಡ್ಡ ಮನಸು ಸ್ವಾಮೀಜಿ. 


[ಶಿಷ್ಯನೊಬ್ಬ ಅವನನ್ನು ಒಳಗೆ ಕರೆದುಕೊಂಡು 
ಹೋಗುವನು.] 


ಶಿಷ್ಯಾ ಇನ್ನು ಮುಂದೆ ನಮ್ಮಕಾಗದ ಪತ್ರಗಳನ್ನೆಲ್ಲಾ 
ಬೇರೆಯವರಿಗೆ ಮುಟ್ಟಿಸಲು ಇವನನ್ನೇ ನೇಮಿಸು. 
ಓದಲು ಬರದಿರುವುದೇ ನಮಗೆ ವರ ತಿಳಿಯಿತೇ? 


ತಿಳಿಯಿತು ಬಿಡಿ ಸ್ವಾಮಿ... 


ಹಾ... (ಆಕಳಿಸುವನು) ನಮಗೆ ವಿಶ್ರಾಂತಿಯ 
ಸಮಯವಾಯಿತು. ತೀರ್ಥ, ಪ್ರಸಾದಗಳೆಲ್ಲಾ 
ಸಿದ್ದವಿದೆಯೇ? 


ಅಪ್ಪೇ ಏಕೆ ಸ್ವಾಮಿ? ಪೂಜೆಗೂ ಅಣಿಯಾಗಿದೆ. 


1737/65 ॥॥ಆ 8 5೧78ಗು 00). 1 | 00 "೦ 765 
[ಗುರುಗಳು ಒಳಹೋಗುವರು. ಕಾಡಸಿದ್ದ 
ಬರುವನು.] 


ಇಷ್ಟು ಸುಲಭದ ಕೆಲಸ ಜಗತ್ತಿನಲ್ಲೆಲ್ಲೂ ಇಲ್ಲ 
ಮಾರಾಯ, ಇವ್ರೇನೋ ಪತ್ರ ಕೊಡೊದು. ನಾನು 
ಹೋಗಿ ಅಗೋಲಳ್ಲಿ ಕಾರಲ್ಲಿ ಕೂತಿರ್ನಾರಲ್ಲ 
ಅವರಿಗೆ ಕೊಡೋದು. ಅವರು. 7೧೩೧೬5 ಹೇಳಿ 
ಬರ್‌ ಅಂತ ಹೋಗೋದು. ಮತ್ತೆ ಒಂದೊಂದು 
ಸಲ ಆ ಹೊಟೆಲ್‌ ಗುಂಡುರಾಯರಿದ್ರಲ್ಲ, ಅವರಿಗೆ 
ಕೊಡೋದು. ಅದು ಒಳ್ಳೇ ಗಮತ್ತು. ಒಂದು 
ಪತ್ರ ಕೊಟ್ರೆ ಒಂದು ಮಸಾಲೆ ದೋಸೆ ಫ್ರೀ 
ನಂಗೆ. ಒಂದೊಂದು ಸಲ ಪತ್ರ ಒಡೆದು 
ಓದಬೇಕು ಅ೦ದುಕೊಳ್ಳೇನೆ. ಅವರೆಲ್ಲ ನನಗೆ 


೫೫2 7 ರ್‌ ಧಂ್ಲಐ೦ ಯ್‌ ಸಾ| 


ಯಶವಂ೦ತನ ಯಶೋಗೀತ 
ಶೀಪ ಈಪತ್ಟಸಗ್ರಾಪೂೂರಾ-- ಅ... ಎಿಸಿೀಂಎಂಂ ೧ 


ಓದಲಿಕ್ಕೆ ಗೊತ್ತಿಲ್ಲ ಅಂದುಕೊಂಡಿದ್ದಾರೆ. ಆದರೆ 
ಬೇರೆಯವರ ಪತ್ರ ಓದೋದು ತಪ್ಪಲ್ವಾ? 
ಸಿದ್ದಪ್ಪ, ಇಲ್ಲೇನು ಮಾಡ್ತಿದ್ದೀಯಾ? ನಿನಗೆ 
ಮಾಡಲು ಬೇಕಾದಷ್ಟು ಕೆಲಸ ಇವೆ. 

ಹೇಳಿ ಸ್ವಾಮಿ, ನಿಮ್ಮ ಸೇವೆಗೆ ನಾನು ಸದಾ 


ಸಿದ. 
ದ 


ಇವತ್ತು ರಾತ್ರಿ ನೀನು ಮುಖ್ಯವಾದ 
ಕೆಲಸವೊಂದನ್ನು ಮಾಡಬೇಕಾಗಿದೆ. ಮಧ್ಯರಾತ್ರಿಗೆ 
ಸರಿಯಾಗಿ ಊರ ಹೊರಗಿರುವ ಮುಖ್ಯ ರಸ್ತೆಗೆ 
ಕಾರೊಂದು ಬರುತ್ತದೆ. ಅಲ್ಲಿಗೆ ನೀನು 
ಆಶ್ರಮದಿ೦ದ ಒ೦ದು ಲಗೇಜನ್ನು ಮತ್ತು ಪತ್ರವನ್ನು 
ಮುಟ್ಟಿಸಬೇಕು. ಎಲ್ಲಿಯೂ ತಪ್ಪಾಗಬಾರದು. 
ನೆನಪಿರಲಿ. 





ಯಶವಂತನ ಯಶೋಗೀತ 


ಜಾವಾ  ಸಾಣಾಸಯೊಸಸಾಫಾನ ಜಾನ 
ೀಲೆ ಬಾಕ್ಸ್‌ ಒಂದನ್ನು ಹೊತ್ತುಕೊಂಡು ಕೈಯಲ್ಲಿ 


[ಮಧ್ಯರಾತ್ರಿ ತಲೆಯ ಮೆ 
ಪತ್ರ ಹಿಡಿದು ಸಿದ್ದಪ್ಪ ಪ್ರವೇಶಿಸುವನು.] 
ಸಿದ್ದಪ್ಪ : ಇಷ್ಟು ದಿನ ಬರಿಯ ಪತ್ರ ವ್ಯವಹಾರ ಆಯ್ತು 


ಇವತು. ಭಾರೀ ಹೊರೆಯೇ ಇದೆ. ಕಾರು 
ಬರೋದನ್ನು ಕಾಯಬೇಕು. ಅಲ್ಲಾ, ಈ 
ಬಾಕ್ಸ್‌ನಲ್ಲಿ ಏನಿರಬಹುದು? ಸ್ವಲ್ಪ ನೋಡೇ 
ಬಿಡುವ (ನಿಧಾನಕ್ಕೆ ಬಾಗಿಲು ತೆರೆಯುವನು.] 
ಅರೇ ಯಾರೋ ಇದ್ದಂತಿದೆ! ಮಗು ಅಲ್ಲ. 
ಹುಡುಗ. ನಿದ್ದೆಯಲ್ಲಿದ್ದಾನೆ. ಇವನನ್ಯಾಕೆ ಕಾರಿನಲ್ಲಿ 
ಕಳಿಸುತ್ತಿದ್ದಾರೆ?ಣ ನೋಡೋಣ. ಪತ್ರ ಒಡೆದರೆ 
ಗೊತ್ತಾದೀತು. ನೋಡೋಣ [ಪತ್ರವನ್ನು ಒಡೆದು 
ಓದುವನು.] ಹಾಂ! ನಿಧಿ ಅರ್ಜನ ಯಜ್ಞಕ್ಕೆ 
ಹುಡುಗನ ಬಲಿಯೇ?9 ಅಂದರೆ[.. ಅಬ್ಬಾ ಎಂಥ 
ಗೂಢ ವ್ಯವಹಾರವಿದು. ನಾನೀಗ ಏನು 
ಮಾಡಲಿ?... ಹಾಂ! ಕಾರು ಬರುವುದರೊಳಗೆ 
ಇಲ್ಲಿಂದ ಕಾಲು ಕೀಳಬೇಕು. ಈ ಪತ್ರನ, 
ಹುಡುಗನನ್ನ ಪೊಲೀಸರಿಗೆ ಕೊಡ್ತೀನಿ. 
[ಮರುದಿನ ಪೇಪರ್‌ ಮಾರುವವ] 

ನ್ಯೂಸ್‌ ಪೇಪರ್‌, ನ್ಯೂಸ್‌ ಪೇಪರ್‌... ಬಿಸಿ ಬಿಸಿ 
ಸುದ್ದಿ. ಕೊಳ್ಳಿ, ಓದಿ.. ಭಗವತಾಶ್ರಮದ ಗುರುವಿನ 
ಬಂಧನ, ವೇಶ್ಯಾವಾಟಕೆಗೆ ಹುಡುಗಿಯನ್ನು 
ಸಾಗಿಸುತ್ತಿದ್ದ ದೊಡ್ಡ ಜಾಲದ ಪತ್ತೆ, 
ಕಣ್ಮಪ್ಪಿಸಿಕೊಂಡ ಹೋಟೆಲ್‌ ವರಾಲಿಕ 
ಗು೦ಡೂರಾಯನಿಗಾಗಿ ತೀವ್ರ ಶೋಧ; ನಿಧಿ 
ಶೋಧಕ್ಕಾಗಿ ಅನಾಥ ಬಾಲಕನ ಬಲಿಗೆ ಸಂಚು; 


ಬಾಲಕನ ಚಾಣಾಕ್ಷತೆಯಿಂದ ಮೋಸದ ಜಾಲ 
ಬಯಲಿಗೆ... ಪೇಪರ್‌, ಪೇಪರ್ಡ್‌. 


`` ಷ್ಟ ಪಾಘಾಢಪ್ರಾರಾವ ಸ್ಟಾ ದ್‌ ರ ಪಾ 


ದೃಶ್ಯ-7 


[ಹೋಟೇಲ್‌ನ ದೃಶ್ಯ ಬಿಳಿಪ್ಕಾಂಟ್‌ ಧರಿಸಿದ ವ್ಯಕ್ತಿ ಟೇಬಲ್‌ ಮೇಲೆ ಕುಳಿತಿದ್ದಾನೆ.] 


ಗರುಡ(ಸಪ್ತೆಯರ್‌) 
ಅತಿಥಿ 


ಗರಡ 


ಹೇಳಿ ಸರ್‌ ಏನು ಕೊಡಲಿ? 


ಮೊದಲು ಟೇಬಲ್‌ ಕೀನ್‌ ಮಾಡಿಸಯಾ.. ಮತೆ 
ಣಿ ಜಿ ಪ್‌ 
ತಿಂಡಿ ಹೇಳೋಣ. 


ಹಸನ್‌, ಟೇಬಲ್‌ ಕ್ಷೀನ್‌ ಮಾಡು. 


[ಹಸನ್‌ ಕ್ಲೀನ್‌ ಮಾಡುವಾಗ ನೀರು ಅತಿಥಿಯ ಪ್ಯಾಂಟಿಗೆ ತಾಗುವುದು.] 


ಅತಿಥಿ 


ಗರುಡ 


ಅತಿಥಿ 
ಗರುಡ 


ಅತಿಥಿ 


ಮಾಲೀಕ 





ತ ಬಾಂಡ್ಯಾ., ಧಿ ಕೆಲ್ಸ 
ಮಾಡೋಕಾಗೋದಿಲ್ವೇನೋ? ಹಲ್ಕ ಸುವರ್‌.. 


ಹೊಡೆಯಲು ಹೋದಾಗ ಗರುಡ ಕೈ 
ಹಿಡಿಯುವನು.] 


ಏ... ಯಾವನೋ ನೀನು ತಡೆಯೋನು) 


ಸಮಾಧಾನ ಸರ್‌. ಏನೋ ತಪ್ಪಾಯ್ತು ಚಿಕ್ಕ 
ಹುಡುಗ ಬಿಟ್ಟಿಡಿ. 


ಚಿಕ್ಕವನಾದ್ರೆ ಕೆಲ್ಸಕ್ಕೆ ಯಾಕೆ ಬರಬೇಕು? 
ಹೊಟ್ಟೆಗಿಲ್ಲದ್ದಕ್ಕೆ. ನಿಮ್ಮ ತಮ್ಮ ಆಗಿದ್ರೆ 
ಶಾಲೆಯಲ್ಲಿರಿದ್ದ. ಇಲ್ಲದ್ದಕ್ಕೆ ಇಲ್ಲಿ ಕೆಲ್ಲ ಮಾಡ್ತಿದ್ದಾನೆ. 
ನಿನ್ನ ಹತ್ರ ಏನು ಮಾತು) ತಾಳು ಮಾಲಿಕರಿಗೆ 
ಹೇಳ್ತೀನಿ. 


ಏನೋ ನಿಂದು ಗಿರಾಕಿಗಳ ಮೇಲೆ ನಖರಾ. 
ಈಗ್ಲೇ ಲೆಕ್ಕಾಚಾರ ಮಾಡ್ತೀನಿ ಹೋಗ್ತಾ ಇರು. 
ಜೊತೆಗೆ ಯಾರೋ ತಮ್ಮ ಅಂದ್ಯಲ್ಲಾ ಅವನನ್ನೂ 


ಆವು 





ಗರುಡ 


ಗರುಡ 


ಹಸನ್‌ 
ಗರುಡ 


ಯಶವಂ೦ತನ ಯಶೋಗೀತ 


120೩ (1 ಎಾಗು ಸ್ಟ ಯ ಸಾಯ ಯ 
ಕರ್ಕೊಂಡು ಹೋಗು. ಇಂಥ ಕೆಲಸಗಾರರಿದ್ರೆ 
ಹೋಟೆಲ್‌ ನಡೆದ ಹಾಗೆ... 


ನ್ಯಾಯ ಇಲ್ಲದಿದ್ದಲ್ಲಿ ನಾನ್ಯಾಕೆ ಇರಲಿ?) ಹೋಗ್ತೀನಿ 
ಔಡ ಬಾರೋ ಹಸನ್‌. "ಜಗತ್ತಲ್ಲಿ ಇದೊಂದೆ 
ಕೆಲ್ಸ ಅಲ್ಲಾ ಇರೋದು. [ಹೊರನಡೆಯುವರು.] 


ಗರುಡಣ್ಣಾ, ಈಗ ಏನು ಮಾಡೋದು?) ತಿ೦ಗಳು 
ತಿಂಗಳು ಹಣ ಕಳಿಸದಿದ್ರೆ ಅಮ್ಮಿ ಬೇಜಾರು 
ಮಾಡ್ಕೋತಾರೆ. 


ಏನು ಮಾಡೋದ೦ತ ಯೋಚಿಸೋಣ ಹಸನ್‌. 
ನನಗ೦ತೂ ಈ ಕತ್ತೆ ದುಡಿತ ಸಾಕಾಗಿದೆ. ಈ 
ಸಲನಾದ್ರೂ ನಾನು ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆ 
ಕಟ್ಟಲೇಬೇಕು. ಜತೆಗೆ ನಿಂಗೂ ಪಾಠ 
ಹೇಳಿಕೊಡ್ತೇನೆ. ಅಕ್ಬರ ಕಲಿ. ಅದೊಂದೆ ದಾರಿ 
ಕಣೋ ಈ ಎಲ್ಲ ಅನ್ಯಾಯನಾ ಮೀರೋದಕ್ಕೆ. 


ಆದ್ರೆ ಅಣ್ಣ ಅದೆಲ್ಲಾ ದುಡ್ಲು ಬೇಕಲಾ9 

ದ್‌ ಣಿ ಸದಾ ಈ ಛಂ 
ಬೇಕು ಖರೆ. ಇರು, ಇಲ್ಲೇ ಒಂದು ಪತ್ರಿಕಾ 
ಕಛೇರಿ ಇದೆ. ಅದರ ಸಂಪಾದಕರ ಹತ್ತಿರ ಹೋಗಿ 


ಮಾತಾಡ್ತೀನಿ. ನಾನು ನೀನೂ ಇಬ್ರು ಸೇರಿ 
ಪೇಪರ್‌ ಮಾರೋಣ. 


[ಗರುಡ, ಹಸನ್‌ ಇಬ್ಬರೂ ಬರುವರು. ಪೇಪರ್‌ 
ಮಾರುವರು.] 


ಅಣ್ಣಾ, ಎಲ್ಲಾ ಪೇಪರ್‌ಗಳೂ ಬಿಸಿದೋಸೆಯಂತೆ 
ಮಾರಾಟವಾದವು. ಇಷ್ಟು ದುಡ್ಡು ಸಿಕ್ಕಿದೆ. ಇಟ್ಕೋ. 


ಸರಿ, ಸರಿ, ಈಗ ನಾವೆಲ್ಲಿ ಮಲ್ಕೊಳ್ಳೋದು ಅಂತ 
ನೋಡೋಣ. ಇಗೋ, ಅಲ್ಲೇ' ಫುಟ್‌ಪಾತ್‌ನ 
ಹತ್ತಿರ ಮರದಡಿಯಲ್ಲಿ ಮಲಗೋಣ ಬಾ. 


" ರ್ಟ್ಯಾಸಪಾಾಹಾಘಟಾರಾಾ ಸಾ ತ 


ಯಶವಂತನ ಯಶೋಗೀತ 
ವಾನ ವಾನ ಬೆ ಯೃಛಛರ  ಛಜ್ತ್ರ | 6 


ರೌಡಿ 1 


ಗರುಡ 


ಸಂಪಾದಕರು 





[ಹಸನ್‌ ಮತ್ತು ಗರುಡ ಮಲಗಿರುವಾಗ ಪುಡಿ 
ರೌಡಿಗಳಿಬ್ಬರು ಬರುವರು. 


ಅಣ್ಣಾ, ಇಲ್ಯಾರೋ ಮಲಗಿದಂತಿದೆ. ಹೊಸಾ 
ಮಿಕಗಳು ನಮ್ಮ ಏರಿಯಾದಲ್ಲಿ ಬಿಡಾರ ಹೂಡೋ 
ಹಾಕಿದೆ. 


ಏಯ್‌, ಏನ್‌ ನೋಡ್ತಿದ್ದೀಯಾ? ದುಡ್ಡು ಗಿಡ್ದು 
ಮಡಕ್ಕಂಡವರಾ ನೋಡು. 


ಏಯ್‌, ಯಾರೋ ಅದು 9 ನಮ್ಮ ಚೀಲಾ 
ಕೊಡ್ರೋ... 


ಏಯ್‌ ಹುಡುಗಾ, ಚೀಲಾ ಗೀಲಾ ಅಂದ್ರೆ ಚಾಕು 
ಹಾಕಿ ಬಿಡ್ತೀವಿ. ನಮ್ಮ ಏರಿಯಾದಲ್ಲಿ ಬಂದು 
ನೀವು ಹಣ ಮಾಡ್ತಿರಾ? 0೬೬..೦೬೬.. ಹೋಗ್ತಾ 
ಇರಿ. 


[ಹಣ ಕಸಿದುಕೊಂಡು ಪರಾರಿಯಾಗುವರು.] 


ಎಂಥಾ ಕಟುಕರು ಇವರು. ಹಗಲಿಡೀ ದುಡಿದ 
ದುಡ್ಡು ಈ ಖದೀಮರ ಪಾಲಾಯ್ತು. ಈಗೇನು 
ಮಾಡೋದು ಅಣ್ಣ? 


ನೋಡೋಣ, ನಾಳೆ ಸಂಪಾದಕರ ಹತ್ತಿರ 
ಮಾತಾಡಿ, ಏನಾದ್ರೂ ವ್ಯವಸ್ಥೆ ಮಾಡೋಕಾಗತ್ತಾ 
ಕೇಳ್ತೀನಿ. 


[ಸಂಪಾದಕರ ಎದುರಿನಲ್ಲಿ ಗರುಡ, ಹಸನ್‌ 
ಕುಳಿತಿರುವರು.] 

ನಂಗೆ ನಿಮ್ಮ ಕಷ್ಟ ಅರ್ಥವಾಗ್ತದೆ ಗರುಡ. ನೋಡಿ 
ನಮ್ಮಲಿ ಈ ಬಿಕರಿಯಾಗದ ಪೇಪರ್‌ ತುಂಬಿಡೋ 
ಗೋಡೌನ್‌ ಒಂದಿದೆ. ನಿಮಗೆ ತೊಂದರೆಯಿಲ್ಲ 
ಅಂದ್ರೆ ಅಲ್ಲಿ ಮಲಗಬಹುದು. 


ಆಾ 





ಗರುಡ 


ಯಶವಂತನ ಯಶೋಗೀತ 


ತುಂಬಾ ಉಪಕಾರವಾಯ್ತು ನಿಮ್ಮಿಂದ. 
(ಸಂಪಾದಕರು, ಉಪಸ೦ಪಾದಕರ ಸಂವಾದ.] 


ಅಲ್ರೀ... ಆ ಸುಕುಮಾರಸ್ವಾಮಿ ಯಾರಂತ ಪತ್ತೆ 
ಆಯ್ತೇನ್ರಿ? 

ಇಲ್ಲಾ ಸಾರ್‌, ಕರೆಕ್ಟಾಗಿ ಬೇಕಾದ ಸಮಯಕ್ಕೆ 
ಸರಿಯಾಗಿ ಕಥೆ, ಕವನ, ಲೇಖನ ಎಲ್ಲಾ ಕಳಿಸ್ತಾನೆ. 
ಆದ್ರೆ ವಿಳಾಸ ಮಾತ್ರ ಬರೆಯೋದಿಲ್ಲ ನೋಡಿ. 


ಅದೇ ನಂಗೂ ಒಗಟಾಗಿರೋದು. ಕಳೆದವಾರ 
ಪೇಪರ್ನಲ್ಲಿ ಬಜೆಟ್‌ ಬಗ್ಗೆ ಅವನು ಬರೆದ ಲೇಖನ 
ಬ೦ತಲ್ಲಾ; ಎಷ್ಟು ಜನ ಪ್ರತಿಕ್ರಿಯಿಸಿದವರು 
ಅಂತೀರಿ. ಮೆಚ್ಚುಗೆ ಪತ್ರಗಳ ಮೂಟೆಯೇ ಬಿದ್ದಿದೆ. 
ಜನಾ ಎಲ್ಲಾ ಅವರ ವಿಳಾಸ ಕೇಳಿದ್ದಾರೆ. ಈ 
ಆಸಾಮಿ ನೋಡಿದ್ರೆ ಅನಾಮಿಕವಾಗಿ ಬರೀತಾನೆ. 


ಹೇಗೆ ಸರ್‌, ಅವನನ್ನು ಪತ್ತೆ ಹಚ್ಚೋದು? 


ಸರಿ, ಒ೦ದ್ಕೆಲ್ಸ ಮಾಡಿ. ಇವತ್ತು ಒಂದು ಸುದ್ದಿ 
ಪ್ರಕಟಿಸಿ; ಇನ್ನು ಮುಂದೆ ವಿಳಾಸ ಇಲ್ಲದೇ ಇರೋ 
ಯಾವ ಬರಹವನ್ನೂ ಪ್ರಕಟಸೋದಿಲ್ಲ ಅಂತ. 
ಬ೦ದೇ ಬರ್ದಾನೆ, ಆಗ ಬರದೇ ಎಲ್ಲಿಗೆ 
ಹೋಗ್ತಾನೆ? 


ಗುಡ್‌ ಐಡಿಯಾ ಸರ್‌, ಹಾಗೇ ಆಗ್ಲಿ. 


[ಮಾರನೇ ದಿನ ಗರುಡ ಸಂಪಾದಕರೆದುರು 
ಬರುವನು.] 


ಸರ್‌, ಸುಕುಮಾರಸ್ಡಾಮಿನ ಕರ್ಕೊಂಡು 
ಬಂದಿದ್ದೀನಿ. 


ಶಹಬ್ಬಾಸ್‌. ನೋಡು ಆ ನಮ್ಮ 
ಉಪಸಂಪಾದಕರಿಗೆ ಹೇಳಿದ್ರೆ ತಿಂಗಳಾದ್ರೂ ಪತೆ 


ಧಿ 


ಇರರು ಕಾಶಾರ್ಷಾಕಾರ್ಥಾಾ ೪೯ ಶಾರದ ಷ್ಟು ಎ ಬು 


ಯಶವಂ೦ತನ ಯಶೋಗೀತ 


9ರ ಕಚ ನಷ್ಟ ತ್ತ ತತಾಂರು ರ್ಜ ಸೂಟಿ ಎಂ 


ಮಾಡೋಕಾಗ್ತಿಲ್ಲ ನೀನೇ ಜಾಣ ಕಣಯ್ಯ ಕರಿ 
ಅವ್ರನ್ನ ಎಲ್ಲಿದ್ದಾರೆ ಅವರು? 


ಇಲ್ಲೇ... ನಿಮ್ಮ ಎದುರು ಸರ್‌. 


[ಸಂಪಾದಕ ಆಶ್ಚರ್ಯದಿಂದ] 
ಹಾಂ। ನೀನು... ಸುಕುಮಾರಸ್ವಾಮಿ... ಹೇಗೆ... 


ಹೌದು ಸರ್‌. ನಾನೇ ಆ ಹೆಸರಲ್ಲಿ ಬರೀತಿದ್ದೆ. 
ನಾನು ಬಸ್‌ಸ್ಟ್ಯಾಂಡ್‌ನಲ್ಲಿ ಪತ್ರಿಕೆ ಮಾರ್ತೀನಲ್ಲ 
ಸರ್‌. ಆಗ ಓದುಗರು ಯಾವರೀತಿ ಬರಹಗಳನ್ನು 
ಇಷ್ಟಪಟ್ಟು ಓದ್ತಾರೆ ಅಂತ ಗಮನಿಸ್ಮಿದ್ದೆ. ಆ 
ಓದುಗರನ್ನು ದೃಷ್ಟೀಲಿಟ್ಟುಕೊ೦ಡು ಬರೆಯೋದಕ್ಕೆ 
ಶುರುಮಾಡ್ಚೆ. 


ಗ್ರೇಟ್‌, ಗ್ರೇಟ್‌ ಕಣಯ್ಯ ನೀನು. 











ಗರುಡ 


ಯಶವಂತನ ಯಶೋಗೀತ 


ನಾನಲ್ಲ ಸರ್‌, ನೀವು ಗ್ರೇಟ್‌, ಬೀದೀಲಿದ್ದ ನಮ್ಮ 
ಮೇಲೆ ಎಶ್ವಾಸಎಟ್ಟು ಇರೋದಕ್ಕೊಂದು ಸೂರು 
ಕೊಟ್ರಲ್ಲ. ಅದೇನನ್ನನ್ನು ಈ ಮಟ್ಟಕ್ಕೆ ತ೦ತು. 
ಈಗ ನಾನು ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೇನೂ 
ಪಾಸು ಮಾಡಿದ್ದೀನಿ ಸರ್‌. 


ಅಸಾಧಾರಣ ಹುಡುಗನಯಉನ್ಯಾ ನೀನು. 
ನಾಳೆಯಿಂದ ಆ ಪೇಪರ್‌ ಮಾರೋ ಕೆಲ್ಸ ನಿಲ್ಬು.. 


ಅಂದ್ರೆ...) 


ಹೌದಯ್ಯ, ನಾಳೆಯಿ೦ದ ನೀನು ಈ ಪತ್ರಿಕೆಯ 
ಉಪಸಂಪಾದಕ! ಹಾಗಂತ ಓದೋದು 
ನಿಲ್ಲಿಸಬೇಡ. ದೂರಶಿಕ್ಟಣದಲ್ಲಿ ಓದು 
ಮುಂದುವರಿಸು. 

ಸರ್‌... ನಿಮಗೆ ಹೇಗೆ ಧನ್ಯವಾದ ಹೇಳ್ತಿ. 
ಒಂದು ಹೊಸಾ ಕಥೆ ಬರೆದು ಹೇಳು... 


[ಹೆಗಲ ಮೇಲೆ ಕೈಯಿಟ್ಟು ನಗುವನು.] 


`*ಇಾಸಾಪಾಗಾಘಾಸಾಶಾಣಾಪಾಸಾಾ್ರಾರ್ಸಾರ್‌ ಸ ಬಾ ತದ 


ಅತಿಥಿ 
ಮಕ್ಕಳು 
ಅತಿಥಿ 


ಮಾಸ್ತರು 


[ಎಲ್ಲರೂ ಹೋಗುವರು... 


ದೃಶ್ಯ ಪುನರಾವರ್ತನೆ.] 


ಗುಂಪು 





ದೃಶ್ಯ- 8 


[ಶಾಲೆಯ ಸನ್ನಿವೇಶ] 


ಮಕ್ಕಳೇ, ಇದು ಕಥೆ 


ಯಶವಂತನ ಕಥೆ. ಕಥೇಲಿ ಬರೋ ಜೋನಿ, 
ಸಿದ್ದಪ್ಪ ಗರುಡ, ಸುಕುಮಾರಸ್ವಾಮಿ ಎಲ್ಲಾ ಒಬ್ರೇ 
ತಾನೆ?) 


ಹೌದೌದು. ಜಾಣ ಮಕ್ಕಳು ನೀವು. 
ಸರ್‌, ಈಗ ಯಶವಂತ ಎಲ್ಲಿದ್ದಾನೆ ಸರ್‌? 
ನಿಮ್ಮ ಎದುರಿಗೆ! 


[ಮಕ್ಕಳಲ್ಲಾ ಖುಶಿಯಿಂದ ಹೋ... ಎಂದು 
ಚಪ್ಪಾಳೆ ತಟ್ಟುವರು.] 


ಅರೆ! ಮಂಜ ಎಲ್ಲಿ) 


ಇನ್ನೆಲ್ಲಿ ಗುಡ್ಡ ಹತ್ತಿ ಹೋಗಿರಬೇಕು. ಇವು 
ಹೇಳಿದ ಜೇಡರ ಬಲೆ ನೋಡೋದಿಕ್ಕೆ. 


ನಾವೆಲ್ಲರೂ ಹೋಗೋಣ ನಡೀರಿ... 
ಗುಡ್ಡದಲ್ಲಿ ಜೇಡರಬಲೆ ನೋಡುವ ಮೊದಲ 


ಕಟ್ಟಿದ ಕನಸು ನನಸಾಯ್ತು 

ಬಲೆಯ ಹೆಣಗೆಯ ಪಾಠ ಅರಿತು 
ಮುರಿಯದೇ ಬದುಕ ನಾವ್‌ ಕಟ್ಟುವೆವು 
ಮನ-ಮನದ ನಡುವೆ ಬಲೆ ಹೆಣೆಯುವೆವು... 





ಆಾ 


ಯಶವಂ೦ತನ ಯಶೋಗೀತ 
ಕಾಕಾನ ನೋ ಮಮರ 
ಇ 
ನಮ್ಮ ಇತ್ತೀಚಿನ ಪ್ರಕಟನೆಗಳು 


1... ಕನ್ನಡದಲ್ಲಿ ಇಂಗ್ಲೀಷ ವ್ಯಾಕರಣ (4ನೇ ಮುದ್ರಣ) ಆರ್‌.ವಿ.ಭಂಡಾರಿ ರೂ. 25.00 


2. ಬೆಳಕು ಹಂಚಿದ ಬಾಲಕ ಮತ್ತು ನಾನು ಗಾಂಧಿ ಆಗ್ಕೇನೆ (ಮಕ್ಕಳ ನಾಟಕಗಳು) 15.00 
3... ಬಣ್ಣದ ಹಕ್ಕಿಗಳು (ಮಕ್ಕಳ ನಾಟಕ, 2ನೇ ಮುದ್ರಣ)-ಆರ್‌.ವಿ. ಭಂಡಾರಿ 15.00 
4. ಕಡಲು ಕಳೆದಿದೆ (ಕವನ ಸಂಗ್ರಹ)-ಮಾಧವಿ ಭಂಡಾರಿ.ಕೆರೆಕೋಣ 40.00 
5... ಹದ್ದುಗಳು (ಕವನ ಸಂಗ್ರಹ) ಆರ್‌.ವಿ.ಭಂಡಾರಿ 45.00 
6. ಈಡದ್ಧಾ ಮತ್ತು ಬೆಳಕಿನ ಕಡೆಗೆ (ಮಕ್ಕಳ ನಾಟಕ)-ಆರ್‌.ವಿ.ಭಂಡಾರಿ 25.00 
8. | ಹೂವಿನೊಡನೆ ಮಾತುಕತೇಮಕ್ಕಳಿಗಾಗಿ ಕತೆಗಳು)-ಆರ್‌.ವಿ.ಭಂಡಾರಿ 20.00 
9. ಖತಗೀತಗಳು (ಮಕ್ಕಳಿಗಾಗಿ ಪ್ರಾಸಪದ್ಯಗಳು)-ಆರ್‌.ವಿ.ಭ೦ಂಡಾರಿ 25.00 
10. ಹದಿಹರೆಯದ ಕನಸುಗಳೊಂದಿಗೆ-ಸುಧಾ ಹೆಗಡೆ 25.00 
11. ಭಾವ ಸಮನ್ಹಯ-ಪ್ರೋ. ಜಿ.ಎಚ್‌.ಶ್ರೀಧರ 65.00 
12. ಶ್ರೀಧರ ಪ್ರಶಸ್ತಿ-ಸಂಪಾದಕರು : ರಾಜಶೇಖರ ಹೆಬ್ಬಾರ,ಶ್ರೀಪಾದ ಭಟ್‌ 55.00 
13. ಹಸಿರೂರಿನ ಹುಡುಗ (2ನೇ ಮುದ್ರಣ) ತಮ್ಮಣ್ಣ ಬೀಗಾರ 40.00 
14. ದರುಶನ (ಬೀದಿ ನಾಟಕಗಳು, 2ನೇ ಮುದ್ರಣ)-ಆರ್‌.ವಿ.ಭಂಡಾರಿ 30.00 
15. ಚಿನ್ನದ ಹುಡುಗಿ ಚಿನ್ನಮ್ಮ (ಮಕ್ಕಳ ನೀಳ್ಗತೆ, 2ನೇ ಮುದ್ರಣ) 

ಆರ್‌.ವಿ.ಭಂಡಾರಿ 40.00 
16 ಮಕ್ಕಳು ಮತ್ತು ಜಗತ್ತು - ಆರ್‌.ವಿ.ಭಂಡಾರಿ 60.00 
17. ಸುತ್ತ ಮುತ್ತ ಒಂದು ಸುತ್ತು -ಯಮುನಾ ಗಾ೦ವ್ಕರ 60.00 
18. ನಿಜ ದನಿ-(ಸಂ) ಯಮುನಾ ಗಾ೦ವ್ಕರ ೨೦-೦0೦ 
19. ಬಹು ಭೂಮಿಕೆ -ಡಾ. ಶ್ರೀಪಾದ ಭಟ್‌ (2ನೇ ಮುದ್ರಣ) 60.00 
2೧0. ಮಕ್ಕಳಿಗಾಗಿ ರಾಮಾಯಣ ದರ್ಶನಂ ೨ ಆರ್‌.ವಿ.ಭಂಡಾರಿ 20.00 
21. ಚಿತ್ರ ಎಜ್ಞಾನ - ಸತೀಶ ಯಲ್ಲಾಪುರ (ಎರಡನೇ ಮುದ್ರಣ) 40.00 
೬೭. ಬಾ ಮರಿ ಚಿತ್ರ ಬರಿ ತಮ್ಮಣ್ಣ ಬಿಗಾರ 30.00 
23. ತಲ್ಲಣ - ಎಸ್‌ ಮಾಲತಿ 150.00 
24. ಉಯಿಲಿಗೆ ಸಹಿ ಹಾಕಿ ೨ ಯವುನಾ ಗಾಂವ್ಕರ್‌ 50.000 


25, ಎಚ್ಚರ ಇದ್ದ ಕಾಶಿ ಮತ್ತು ಬಾಳಸುನ ಔಷಧಿ -ಎ೦ಂ.ಎ.ಖತೀಬ್‌ ಕಡವಾಡ 30.00 


` ಇಾಸ್ನಾಥಾಪಾಜಾನಾರ್ಥಾಘಾ ಸ... ಕತತ ಎ ಜಂ 


13032 ಸಾ ಾಾತ್ಮ್ಮ ಟಕ್ತಾ 


ಹಾಸನ 55511. 


ವ 7 7) ೆ।ೆತತ ಷಿ ಬೌ ಫಟಾ ಸಾ ಹಾಶ್ಮಾಕಾಕ ಕ್‌ 





1 


“ಯಶವಂತನ ಯಶೋಗೀತ' ಆರ್‌.ವಿ.ಭಂಡಾರಿಯವರು 
ಮಕ್ಕಳಿಗಾಗಿ ಬರೆದ ಅಪರೂಪದ ಕಾದಂಬರಿ. ಹುಡುಗನೊಬ್ಬನ 
ಸ್ವಾಭಿಮಾನ ಸಂಪನ್ನ ಮನಸ್ಸು ಕಪ್ಪ ಪರಂಪರೆಗಳ ನಡುವೆಯೇ ಸ. 
ಸಾಧನೆಯ ಹಾದಿ ತುಳಿದಿದೆ. 'ಅನುಬವದ ಗಟ್ಟಿ ಬೇರುಗಳೊಂದಿಗೆ 8, 1 
ಅಲ್ಲಿಯ ಬದುಕು ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿದೆ. ಯಶವಂತನ . 
ಪ್ರಯಾಣ ಸವಲತ್ತು 8 ಸಮುದಾಯ. ಮೂಲಗಳಿಂದ ಬರುವ 
ಬಹುತೇಕ ಬಾಲಪತಿಭೆಗಳ ಪ್ರಾತಿನಿಧಿಕ ರೂಪವಾಗಿದೆ. ಹಳ್ಳಿಗಾಡಿನ 
ದಟ್ಟ ಅನುಭವ ಚಿತ್ರಣದಿ೦ದ ಹಿಡಿದು ನಗರ ಬದುಕಿನ ಚಕ್ರವ್ಯೂಹ 
ಗತಿಯವರೆಗಿನ ಇಲ್ಲಿಯ ಎಲ್ಲ ವಿವರಗಳೂ ಆಪ್ತವಾಗಿ ಮನಸ್ಸನ್ನು 
ತಟ್ಟುತ್ತವೆ. 

ಇದು ಯಶವಂತನ ಬಾಳಗೀತೆ, ಸ್ವಾಭಿಮಾನ, ನೈತಿಕ ಎಚ್ಚರ, 
ಮಾನವೀಯ ಪ್ರೀತಿ-ಪ್ರೇಮ, ಸತ್ಯಕ್ಕಾಗಿ ಹೋರಾಡುವ ನ! ಸ್ವತಂತ್ರ 
ಮನೋಧರ್ಮ, ಶ್ರಮ, ಪ್ರತಿಭೆಗಳ ಮಾನ್ಯತೆ ಇತ್ಯಾದಿ ಜೀವನ 
ಮೌಲ್ಯಗಳ ಸಂಘರ್ಷವನ್ನು ಕಾದಂಬರಿ ತನ್ನ ವಸ್ತು-' ಎನ್ಯಾಸದಲ್ಲಿ 
ಕುಸುಮಗರದದ ರೀತಿ ಕಾಣಿಸಿದೆ. 


- ಪ್ರೊ. ಎ ಸ್‌.ಜ. ಸಿದ್ದರಾಮಯ್ಯ 
(ಕಾದ೦ಬರಿಗೆ ಬರೆದ ಬೆನ್ನುಡಿಯಿ೦ದ) 






















ಜನಪರವಾದ ಹೋರಾಟಗಳ ಜೊತೆಗೇ ಬರೆಯುತ್ತಾ ಬೆಳೆದ ಶ್ರೀ 
ಆರ್‌.ವಿ.ಭಂಡಾರಿಯವರ “ಯಶವಂತನ ಯಶೋಗೀತ' 
ಕಾದ೦ಬರಿಯುದ್ದಕ್ಕೂ ಪ್ರಗತಿಪರವಾದ ಚಿಂತನೆಗಳು ತಣ್ಣನೆ 
ಹರಿಯುತ್ತವೆ. ಈ ಕಾದಂಬರಿಯನ್ನು ಓದುವ ಮಕ್ಕಳ ಜತೆಗೆ 
ಪ್ರೀತಿಯಿ೦ದ ಮಾತನಾಡಬಲ್ಲ ಪಾರ್ವತಿ, ಯಶವಂತ, ಜಾನಿ, ಸಿದ್ದಪ್ರ 
ಹಸನ್‌, ಗರುಡ, ಸುಕುಮಾರಸ್ವಾಮಿ, ಚಾರ್ವಾಕ ಇವರೆಲ್ಲರೂ ಓದುಗ 
ಮಕ್ಕಳ ಪ್ರತಿರೂಪಗಳೇ ಆಗಿದ್ದಾರೆ. ಚಲನೆಯಿಂದ ಆರ೦ಭಗೊಳ್ಳುವ 
ಕಥಾವಸ್ತು ಕುತೂಹಲವನ್ನು ಕಾಯ್ದುಕೊಳ್ಳುತ್ತಲೇ ಗ್ರಾಮೀಣ ಪರಿಸ ಸರದ 
ಆಟ - ಪಾಠ - ಒಗಟುಗಳ "ಏವರಗಳನ್ನು ಹೊರೆಯಾಗದಷ್ಟು 
ಎಚ್ಚರಿಕೆಯಿಂದ ಪರಿಚಯಿಸುತ್ತದೆ. ಮಕ್ಕಳಿಗೆ ಇ ಬರೆದರೆ 
ಹೇಗಿರಬೇಕು ಎಂಬುದರ ಪಠ್ಯ. ಶು "ಯಶವಂತ ನ ಯಶೋಗೀತ'. 


- ಬೋಂಟುವಾರು ಮಹ್ಕದ್‌ ಹುಂಜ 
(ಕಾದ೦ಬರಿಗೆ ಬರೆದ ಬೆನ್ನುಡಿಯಿ೦ದ) 





ಬಂಡಾಯ ಪ್ರಕಾಶನ 

“ಸಹಯಾನ' ಕೆರೆಕೋಣ 

ಅರೇ ಅಂಗಡಿ, ಹೊನ್ನಾವರ ರೂ. ೩೦ 
ಉತ್ತರ ಕನ್ನಡ-೫೮೧ ೩೩೪ 


